ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೩ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೨೭ , ೨೦೧೮ ( ಆಶ್ವಯುಜ ೫ , ಶಕ ವರ್ಷ ೧೯೪೦ ) | ಸಂಚಿಕೆ ೩೯ 
Volume 153 | Bengaluru, Thursday , September 27, 2018 ( Aashwayuja 5, Shaka Varsha 1940) | Issue 39 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು , ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


KARNATAKA STATE BOARD OF WAKFS 

No. 6, Cunningham Road , Bengaluru -560052. 
No. KSBAREG/19/ UKD /2017-18 Date : 21. 08.2017 

CERTIFICATE OF REGISTRATION 
It is hereby certified that the below mentioned Waqfis registered with the Karnataka State Board of Auqaf, under Section 36 of 
the Waqf Act, 1995. 
SI.No. of Name, Class & Description 

Particulars of 

Name of the 
Kitabul Auqaf 

of the Waqf Waqf properties 

Muthawalli 
134 Al-Quba Welfare Trust, 

PROPERTY 

The Managing Committee 
Indiranagar, Sirsi Taluk , Property Sy. No.198 /A-2 of Sirsi 

represented by its President 
Uttara Kannada District 

Town and Taluk . 
Measuring 8 Gunta with pre 
coated steel sheet roof shed . 
BOUNDARIES : 
East : By Road , 
West : Remaining portion of 

the same Sy .No. 
North : Drain , 
South : Remaining portion of 

the same Sy.No. 


PD . 44 

Chief Executive Officer, 
SC . 05 

Karnataka State Board of Auqaf, Bengaluru . 
ನಮೂನೆ 1. 

(ನಿಯಮ - 9) 
ಉಪ ನಿರ್ದೇಶಕರವರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟ. 

ಅಧಿಸೂಚನೆ ದಿನಾಂಕ: 20 - 08 - 2018, 
ಶ್ರೀ ಮಹೇಶ ರಾಜಾಬಿ ಇಟಗಿ , ಸಹ ಶಿಕ್ಷಕರು, ಇವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಕೋವಳ್ಳಿ , ತಾ : ಬೀಳಗಿ ಜಿ: ಬಾಗಲಕೋಟ. ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು , ಇವರ ಹೆಸರನ್ನು ಮೈನುದ್ದೀನ ರಾಜಾಬ ಇಟಗಿ ಎಂಬುದಾಗಿ ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD -C/N - 72 

ಉಪ ನಿರ್ದೇಶಕರು ( ಆಡಳಿತ) 
SC - 10 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟ. 


( ೧೫೯೭) 


೧೫೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


2 . 


ಕರ್ನಾಟಕ ಲೋಕಸೇವಾ ಆಯೋಗ 
“ಉದ್ಯೋಗಸೌಧ” ಬೆಂಗಳೂರು- 560 001. 

ಅಧಿಸೂಚನೆ 

ಸಂಖ್ಯೆ : ಇ(1) 227 /2018 -19/ ಪಿಎಸ್‌ಸಿ, ದಿನಾಂಕ : 05 - 09 - 2018, 
ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು (ನೇಮಕಾತಿ) ನಿಯಮಗಳು 2003 ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು (ನೇಮಕಾತಿ) 
( ತಿದ್ದುಪಡಿ) ನಿಯಮಗಳು 2012ರಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಕೆಳಕಂಡ ಖಾಲಿ ಇರುವ 2017 -18 ನೇ 
ಸಾಲಿನ ಗೂಪ್- ಎ ವೃಂದದ 24 ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು 02 ವರ್ಷಗಳ ಡಿಪ್ಲೊಮಾ 
ಕೋರ್ಸ್ ಇನ್ ಫಾರೆಸಿ ತರಬೇತಿಗಾಗಿ ಆಯ್ಕೆ ಮಾಡಲು ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಔಟಿಟುಟಿಜಿ 
ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ : 
ಕ್ರಮ ಸಂಖ್ಯೆ ವಿದ್ಯಾರ್ಹತೆ 

ಹುದ್ದೆಗಳ ಸಂಖ್ಯೆ 
ಬಿ. ಎಸ್ಸಿ ( ಅರಣ್ಯ ಶಾಸ್ತ್ರ ಪದವಿಧರರಿಗೆ 

11 

02 ( ಬ್ಯಾಕ್ ಲಾಗ್) . 
ಬಿ.ಎಸ್ಸಿ ಅರಣ, ಶಾಸ್ತ್ರ ಪದವಿ ಹೊರತುಪಡಿಸಿ ಇತರೆ ವಿಜ್ಞಾನ/ 
ಇಂಜಿನಿಯರಿಂಗ್ ಪದವಿಧರರಿಗೆ 
ಒಟ್ಟು 

24 
(1) ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ : 10 - 09 -2018 

ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ : 09 - 10 - 2018 
(3) ಪೂರ್ವಭಾವಿ ಪರೀಕ್ಷೆಯ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 10 - 10 - 2018 

ಪೂರ್ವಭಾವಿ ಪರೀಕ್ಷೆಯನ್ನು 2018 - ಡಿಸೆಂಬರ್ ಮಾಹೆಯಲಿ ಹಾಗೂ ಮುಖ್ಯ ಪರೀಕ್ಷೆಯನ್ನು 
2019 ನೇ ಸಾಲಿನ ಫೆಬ್ರವರಿ ಮಾಹೆಯಲಿ ತಾತೂರ್ವಿಕವಾಗಿ ನಡೆಸಲಾಗುವುದು . 
ಪೂರ್ವಭಾವಿ ಪರೀಕ್ಷೆಯ ಅರ್ಜಿಗಳನ್ನು Online ಮೂಲಕವೇ ಭರ್ತಿ ಮಾಡಿ, ಭಾವಚಿತ್ರ / ಸಹಿ /ವಯೋಮಿತಿ/ ವಿದ್ಯಾರ್ಹತೆ ಹಾಗೂ 
ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ನಾಗರೀಕ ಸೇವಾ 
ಕೇಂದ್ರಗಳಲಿ ( CSC) ಅಥವಾ ನೆಟ್ ಬ್ಯಾಂಕಿಂಗ್ / ಡೆಬಿಟ್ ಕಾರ್ಡ್/ ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. 
ಶುಲ್ಕವನ್ನು ಪಾವತಿಸದೇ ಹಾಗೂ ದಾಖಲೆಗಳನ್ನು / ಭಾವಚಿತ್ರ / ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ ಅಸ್ಪೃಷ್ಯ ದಾಖಲೆಗಳನ್ನು 
ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು, ಶುಲ್ಕವನ್ನು ನಾಗರೀಕ ಸೇವಾ ಕೇಂದ್ರಗಳಲ್ಲಿ (CSC) 
ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲಿಯೂ ಸಹ ಸಲಿಸಬಹುದಾಗಿದೆ, 
ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಮೊದಲು ಅಧಿಸೂಚನೆ, ಅನುಬಂಧ -1 ರಲ್ಲಿ ನೀಡಿರುವ ಅರ್ಜಿ ಭರ್ತಿ ಮಾಡುವ ಕುರಿತ 
ಸೂಚನೆಗಳು, ಅರ್ಹತಾ ಷರತ್ತುಗಳನ್ನು ಓದಿಕೊಳ್ಳತಕ್ಕದ್ದು . 
ಪರೀಕ್ಷಾ ಶುಲ್ಕ : 
ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ .600 /- ಗಳನ್ನು , ಪ್ರವರ್ಗ 2( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ ಕ. 300 /- ಗಳನ್ನು : 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ , 50 /- ಗಳನ್ನು ಕಡಾಯವಾಗಿ ಪಾವತಿಸತಕ್ಕದ್ದು . ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು 
ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ ಪರೀಕ್ಷೆ ಅಥವಾ 
ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ ಶುಲ್ಕವನ್ನು ಸಂದಾಯ ಮಾಡದಿದ್ದಲಿ, ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ-1 ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ. 
ಅರ್ಹತಾ ಷರತ್ತುಗಳು : 
ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು . 
ಆ) ಒಬ್ಬ ಜೀವಂತ ಪತ್ರಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ 

ಹೆಂಡತಿಯಿರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ 

ನೇಮಕಾತಿಗೆ ಅರ್ಹರಾಗುವುದಿಲ್ಲ 
ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ 

ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು, 
ಈ ) ದೈಹಿಕವಾಗಿ ಅನರ್ಹರಾಗಿದ್ಯಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 

ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ 
ಸೀಮಿತವಾಗಿರುವುದಿಲ್ಲ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


೧೫೯೯ 


6. 


ಹುದ್ದೆಗಳ ವರ್ಗೀಕರಣ : 
ಹುದ್ದೆಗಳ ವರ್ಗೀಕರಣವನ್ನು ಈ ಕೆಳಕಂಡಂತೆ ತೋರಿಸಲಾಗಿದೆ. ಸದರಿ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ 
ಒಳಪಟ್ಟಿರುತ್ತದೆ. 
ಬಿ. ಎಸ್ಸಿ ( ಫಾರೆಸ್ಸಿ ) ವಿಷಯದಲ್ಲಿ ಪದವಿ ಹೊಂದಿದವರಿಂದ ತುಂಬಲು ಮೀಸಲಾದ ಹುದ್ದೆಗಳ ವರ್ಗೀಕರಣ. 

ಮೂಲ ವೃಂದದ 11 ಹುದ್ದೆಗಳು ಹಾಗೂ 02 ಬ್ಯಾಕ್‌ಲಾಗ್ ಹುದ್ದೆಗಳ ವರ್ಗೀಕರಣ ಪಟ್ಟಿ. 
ಮೀಸಲಾತಿ 

ಮಹಿಳೆ ಗ್ರಾಮೀಣ 
ಸಾಮಾನ್ಯ ಅರ್ಹತೆ 

- 01 

05 
ಪರಿಶಿಷ್ಟ ಜಾತಿ 
ಪ್ರವರ್ಗ - 1 


ಒಟ್ಟು 


ಪ್ರವರ್ಗ- 2ಎ 


01 


| 


01 


- 03 


ಒಟ್ಟು 


03. 


- 


02 


01. 


11. 


| 13 
ಬಿ.ಎಸ್ಸಿ ( ಫಾರೆಸ್ಸಿ ) ವಿಷಯವಲ್ಲದ ವಿಜ್ಞಾನ/ ಇಂಜಿನಿಯರಿಂಗ್ ವಿಷಯದಲ್ಲಿ ಪದವಿ ಹೊಂದಿದವರಿಂದ ತುಂಬಲು ಮೀಸಲಾದ ಹುದ್ದೆಗಳ ವರ್ಗೀಕರಣ. 

ಮೂಲ ವೃಂದದ 11 ಹುದ್ದೆಗಳ ವರ್ಗೀಕರಣ ಪಟ್ಟಿ. 
ಮೀಸಲಾತಿ ಇತರೆ | ಮಹಿಳೆ ಗ್ರಾಮೀಣ | ಕಮಾಲಿ ಒಟ್ಟು 
ಸಾಮಾನ್ಯ ಅರ್ಹತೆ 

01 01 | 05 
ಪರಿಶಿಷ್ಟ ಜಾತಿ 
ಪ್ರವರ್ಗ -1 
ಪ್ರವರ್ಗ-2ಎ 

- 01 | 
ಒಟ್ಟು | 02 | 
( ಅ) ವೇತನ ಶ್ರೇಣಿ:- 28100- 50100 
( ಆ) ಹುದ್ದೆಗಳ ಕಾಲಾವಧಿ :- ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 19ರನ್ವಯ 
03 ವರ್ಷದ ಪರೀಕ್ಷಾರ್ಥ ಅವಧಿ ಮೇಲೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನೇಮಿಸಿಕೊಂಡು 02 ವರ್ಷದ ಡಿಪ್ಲೋಮಾ ಇನ್ ಫಾರೆಸ್ಸಿ ತರಬೇತಿಗೆ 
ನಿಯೋಜಿಸಲಾಗುವುದು. ಈ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಒಂದು ವರ್ಷ ಕಾರ್ಯ ತರಬೇತಿಗೆ ನೇಮಿಸಲಾಗುವುದು ಹಾಗೂ ಉಳಿದಂತೆ ಕಾಲ 
ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು 1977ರಂತೆ ಇರುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನು 
“ಡಿಪ್ಲೋಮಾಕೋರ್ಸ್ ಇನ್ ಫಾರೆಸ್ಸಿ ” ಅಧ್ಯಯನಕ್ಕಾಗಿ ರಾಜ್ಯ ಅರಣ್ಯ ಸೇವೆ ತರಬೇತಿ ಕಾಲೇಜಿಗೆ ತರಬೇತಿಗಾಗಿ ಕಳುಹಿಸಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳು 
2 ವರ್ಷಗಳ ಡಿಪ್ಲೋಮಾ ಇನ್ ಫಾರೆಸ್ಸಿ ತರಬೇತಿಯನ್ನು ಕೇಂದ್ರ ಸರ್ಕಾರದ Entrance and Training Rules( Revised) 2004 ರಂತೆ ಪೂರೈಸಬೇಕಾಗುತ್ತದೆ. 
ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ಅಭ್ಯರ್ಥಿಗಳನ್ನು 2 ವರ್ಷಗಳ ಪರೀಕ್ಷಾರ್ಥ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ. ತರಬೇತಿಯನ್ನು ಪರೀಕ್ಷಾರ್ಥಕ 
ಅವಧಿಯಲ್ಲಿ ತೃಪ್ತಿಕರವಾಗಿ ಪೂರೈಸದ ಅಭ್ಯರ್ಥಿಗಳನ್ನು ಹುದ್ದೆಯಿಂದ ಬಿಡುಗಡೆ ಮಾಡಲಾಗುತ್ತದೆ ಅಲ್ಲದೆ ತರಬೇತಿಗೆ ಸೇರುವಾಗ ಅಭ್ಯರ್ಥಿಗಳು ನೀಡುವ ನಷ್ಟ ಭರ್ತಿ 
ಬಾಂಡ್ (Indemnity Bond) ಮೇರೆಗೆ ತರಬೇತಿ ಖರ್ಚನ್ನು ವಸೂಲು ಮಾಡಲಾಗುತ್ತದೆ. 
ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ದೇಹದಾರ್ಡ್ಯತೆ : 
( ಅ) ವಿದ್ಯಾರ್ಹತೆ: 
(1) ಫಾರೆಸ್ಸಿ ಪದವೀಧರರಿಗಾಗಿ ಮೀಸಲಿರಿಸಿದ ಹುದ್ದೆಗಳಿಗೆ : ಅಭ್ಯರ್ಥಿಗಳು ಫಾರೆಸ್ಟಿ ವಿಷಯದಲ್ಲಿ ಪದವಿಯಲ್ಲಿ ಶೇ . 50 ಕ್ಕಿಂತ ಕಡಿಮೆ ಇಲ್ಲದ ಅಂಕ ಪಡೆದು 

ತೇರ್ಗಡೆ ಆಗಿರಬೇಕು. 
(2) ಫಾರೆಸ್ಸಿ ವಿಷಯವಲ್ಲದ ವಿಜ್ಞಾನ / ಇಂಜಿನಿಯರಿಂಗ್ ಪದವೀಧರರಿಗೆ ಮೀಸಲಾದ ಹುದ್ದೆಗಳಿಗೆ : ಭಾರತದಲ್ಲಿ ಕಾನೂನು ರೀತ್ಯಾ ಸ್ಥಾಪಿತವಾದ ಯಾವುದೇ 

ವಿಶ್ವವಿದ್ಯಾಲಯದ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಪಶು ವೈದ್ಯ ವಿಜ್ಞಾನ ಪದವಿ ಅಥವಾ ಗಣಿತಶಾಸ್ತ್ರ , ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, 
ಸಸ್ಯಶಾಸ್ತ್ರ , ಬಯೋಕೆಮಿಸ್ಟ್ರಿ , ಮೈಕ್ರೋ -ಬಯೋಲಜಿ, ಬಯೋಟೆಕ್ನಾಲಜಿ ವಿಷಯಗಳಲ್ಲಿ 02 ಮತ್ತು ಅದಕ್ಕಿಂತ ಹೆಚ್ಚು ವಿಷಯಗಳೊಡನೆ ಪಡೆದ ವಿಜ್ಞಾನ 
ಪದವಿ ಪರೀಕ್ಷೆಯಲ್ಲಿ ಶೇ .50ಕ್ಕಿಂತ ಕಡಿಮೆ ಇಲ್ಲದ ಅಂಕ ಪಡೆದು ತೇರ್ಗಡೆ ಆಗಿರಬೇಕು ಅಥವಾ ಇಂಜಿನಿಯರಿಂಗ್‌ನ ಯಾವುದೇ ವಿಭಾಗದ ಪದವಿ 
ಪರೀಕ್ಷೆಯಲ್ಲಿ ಶೇ .50ಕ್ಕಿಂತ ಕಡಿಮೆ ಇಲ್ಲದ ಅಂಕ ಪಡೆದು ತೇರ್ಗಡೆಯಾಗಿರಬೇಕು. 
/(1) For B . Sc. Forestry Graduates: Must be holder of a degree in Bachelor of Science in Forestry from a 

recognizedUniversity . 
(2 ) For Science and Engineering Graduates: Must be holder of Bachelor of Science degree in Agriculture or 

Horticulture or Veterinary Science or Bachelor of Science degree with two ormore of the following subjects namely , 
Mathematics, Physics, Chemistry , Zoology , Botany, Bio -Chemistry , Micro -biology , Bio - Technology or a holder of 
Bachelor of Engineering degree in any recognized University . 


೧೬೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


ಎತ್ತರ 


(3) The minimum marks obtained in these degree courses shall not be less than fifty percent of the maximum marks. 
( ಅ) ಹುದ್ದೆಗಳಿಗೆ ಜಾರಿಗೊಳಿಸಲಾದ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ, ನಿರ್ದಿಷ್ಟವಾದ ದೈಹಿಕ ದೇಹದಾರ್ಡ್ಯತೆಯನ್ನು ನಿಗದಿಪಡಿಸಿದ್ದು, ಅಂತಹ ದೇಹ 

ದಾರ್ಡ್ಯತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಈ ಹುದ್ದೆಗಳಿಗೆ ನೇಮಕಗೊಳ್ಳಲು ಅಭ್ಯರ್ಥಿಯು ಅರ್ಹತೆ ಪಡೆಯುತ್ತಾನೆ/ ತ್ತಾಳೆ. ನಿರ್ದಿಷ್ಟವಾದ ದೈಹಿಕ ದೇಹದಾರ್ಡ್ಯತೆಯನ್ನು 

ಹೊಂದಿರದ ಯಾವುದೇ ಅಭ್ಯರ್ಥಿಯು ಈ ಹುದ್ದೆಗೆ ಅರ್ಹರಾಗುವುದಿಲ್ಲ. 
9. ( ಎ) ಶಾರೀರಿಕ ದಾರ್ಡ್ಯತೆಗೆ ಸಂಬಂಧಿಸಿದ ಷರತ್ತುಗಳು: 
ಎದೆಯ ಸುತ್ತಳತೆ (ನಿಶ್ವಾಸ ಸ್ಥಿತಿಯಲ್ಲಿ) 

ಉಚ್ಚಾಸ ಸ್ಥಿತಿಯಲ್ಲಿ ವಿಸ್ತರಣೆ 
ಪುರುಷ ಮಹಿಳೆ ಪುರುಷ 

ಮಹಿಳೆ 

5 ಸೆಂ . ಮೀ .( ಪುರುಷ) 
_ 163 ಸೆಂ . ಮೀ . | 150 ಸೆಂ . ಮೀ . 79 ಸೆಂ . ಮೀ . | 74 ಸೆಂ . ಮೀ . | 5 ಸೆಂ . ಮೀ . ( ಮಹಿಳೆ) . 
( ಬಿ) ದೃಷ್ಟಿ ಸಾಮರ್ಥ್ಯ: 
ದೂರದ ದೃಷ್ಟಿ (Distant Vision) 

To god dje (Near Vision ) 
ದೋಷರಹಿತ ದೃಷ್ಟಿ ದೋಷಪೂರಿತ ದೃಷ್ಟಿ ದೋಷರಹಿತ ದೃಷ್ಟಿ 

ದೋಷಪೂರಿತ ದೃಷ್ಟಿ 
6/ 6 mtrs 6 / 9 mtrs 0 /6 mtrs 

0 /8 mtrs 


( Must have the above standard of distant and near Vision With or without glasses) . ಪ್ರತಿಯೊಂದು ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ 
ಹೊಂದಿರಬೇಕು. ವರ್ಣಾಂಧತೆ (Colour blindness ), ಮೆಳ್ಳೆಗಣ್ಣು ( Squint eye) ಅಥವಾ ಯಾವುದೇ ಕಣ್ಣಿನ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ( morbid 
conditions) ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
( ಸಿ) ಶ್ರವಣ ಸಾಮರ್ಥ್ಯ: 
ಶ್ರವಣ ಪರೀಕ್ಷೆಯಲ್ಲಿನ ರಿನ್ನರ್ಸ್ ( Rinners ), ವೆಬ್ಬರ್ಸ್ (Webbers ) ಹಾಗೂ ವರ್ಟಿಗೊ (Vertigo) ಪರೀಕ್ಷೆಗಳಲ್ಲಿ ನ್ಯೂನ್ಯತೆ ಕಂಡು ಬಂದಲ್ಲಿ 
ಅನರ್ಹಗೊಳಿಸಲಾಗುತ್ತದೆ. 
( ಡಿ) Knock knees , Bow legs , Flat feet, Varicose veins ಇದ್ದಲ್ಲಿ ದೈಹಿಕ ಅಸಾಮರ್ಥ್ಯದ ಕಾರಣದಿಂದ ಅನರ್ಹಗೊಳಿಸಲಾಗುತ್ತದೆ. 
( ಇ) ದೈಹಿಕ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಪುರುಷ ಅಭ್ಯರ್ಥಿಯು 25 ಕಿ. ಮೀ ನಡಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳು 16 ಕಿ. ಮೀ ನಡಿಗೆಯನ್ನು 4 ಗಂಟೆ ಅವಧಿಯಲ್ಲಿ 

ಪೂರೈಸತಕ್ಕದ್ದು. 
ಸೂಚನೆ : ದೇಹಾರೋಗ್ಯ ಪ್ರಮಾಣ ಪತ್ರ : ಅಭ್ಯರ್ಥಿಯು ವೈದ್ಯಕೀಯ ಪ್ರಮಾಣ ಪತ್ರವನ್ನು ( Physical standard) ಸರ್ಕಾರಿ ಸಹಾಯಕ ಶಸ್ತ್ರ ಚಿಕಿತ್ಸಕರಿಗಿಂತ 

( Assistant Surgeon) ಕಡಿಮೆ ಇಲ್ಲದ ಮೇಲಿನ ದರ್ಜೆಯ ವೈದ್ಯಾಧಿಕಾರಿಯವರಿಂದ ( ಸಹಿ , ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ) 
ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಪಡೆದಿಟ್ಟು ಕೊಂಡಿರತಕ್ಕದ್ದು. ಈ ಪ್ರಮಾಣ 
ಪತ್ರದ ನಮೂನೆಗಳನ್ನು ಅನುಬಂಧ -2 ರಲ್ಲಿ ತೋರಿಸಲಾಗಿದೆ. ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಅರ್ಹರಾದಾಗ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ 
ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರುವ ವೈದ್ಯಕೀಯ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 

ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
10 . ಪರೀಕ್ಷಾ ವಿಧಾನ : 

ಸದರಿ ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ಆಫ್ ಲೈನ್- ಓ. ಎಂ .ಆರ್ ಮಾದರಿ ( Ofline- OMR type) ಅಥವಾ ಗಣಕಯಂತ್ರದ ಮೂಲಕ 
ನೇಮಕಾತಿ ಪರೀಕ್ಷೆ ( Computer based Recruitment Test - CBRT ) ಮುಖಾಂತರ ನಡೆಸಲಾಗುವುದು. ಗಣಕಯಂತ್ರದ ಮೂಲಕ ನೇಮಕಾತಿ ಪರೀಕ್ಷೆ 
( Computer based Recruitment Test- CBRT) ಯನ್ನು ನಡೆಸಲು ಆಯೋಗದ ತೀರ್ಮಾನವಾದಲ್ಲಿ ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಹಾಗೂ 
ಅಣಕು ಪರೀಕ್ಷೆಯನ್ನು ( Mock Test) ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. 
ಸದರಿ ಹುದ್ದೆಗಳ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯು ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು (ನೇಮಕಾತಿ) ನಿಯಮಗಳು 2003 ಮತ್ತು ಕರ್ನಾಟಕ ಅರಣ್ಯ 
ಇಲಾಖೆ ಸೇವೆಗಳು (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 2012 ರಲ್ಲಿ ತಿಳಿಸಿರುವಂತೆ ಎರಡು ಹಂತಗಳನ್ನು ಒಳಗೊಂಡಿರುತ್ತದೆ. 
ಪೂರ್ವಭಾವಿ ಪರೀಕ್ಷೆ ( Preliminary examination) : ಮುಖ್ಯ ಪರೀಕ್ಷೆಗೆ ( Main examination) 1:10ರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ 
ಸಲುವಾಗಿ ನಡೆಸುವ ಪರೀಕ್ಷೆ. 
ಮುಖ್ಯ ಪರೀಕ್ಷೆ ( Main examination ): (ಲಿಖಿತ ಪರೀಕ್ಷೆ ಮತ್ತು ಶಾರೀರಿಕ ದಾರ್ಡ್ಯತೆ ಪರೀಕ್ಷೆ ಹಾಗೂ ವ್ಯಕ್ತಿತ್ವ ಪರೀಕ್ಷೆ) ಅರ್ಹತೆಯನುಸಾರ ಅಭ್ಯರ್ಥಿಗಳನ್ನು 1:5ರ 
ಅನುಪಾತದಲ್ಲಿ ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆ ಮಾಡುವ ಸಲುವಾಗಿ ನಡೆಸುವ ಪರೀಕ್ಷೆ. 
ವ್ಯಕ್ತಿತ್ವ ಪರೀಕ್ಷೆ: ಆಯೋಗವು ನಿಯಮಾನುಸಾರ ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮತ್ತು ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ 
ಅಥವಾ ನೇಮಕಾತಿಗಾಗಿ ಇರುವ ಮೀಸಲಾತಿ ನಿಯಮಗಳನ್ವಯ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ 1:5ರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು 
ವ್ಯಕ್ತಿತ್ವ ಪರೀಕ್ಷೆಗೆ ಪರಿಗಣಿಸಲಾಗುವುದು ವ್ಯಕ್ತಿತ್ವ ಪರೀಕ್ಷೆಗೆ ಗೊತ್ತುಪಡಿಸಿದ ಒಟ್ಟು ಅಂಕಗಳು ಇಪತ್ತು(20). 
ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ:- ಆಯೋಗವು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಜೇಷ್ಠತೆ ಆಧಾರದ ಮೇಲೆ ಹಾಗೂ 

ಚಾಲ್ತಿಯಲ್ಲಿರುವ ಮೀಸಲಾತಿಯನ್ವಯ ಲಭ್ಯವಿರುವ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುವುದು. 
11 . ಸ್ಪರ್ಧಾತ್ಮಕ ಪರೀಕ್ಷೆ: 
11.1 ಪೂರ್ವಭಾವಿ ಪರೀಕ್ಷೆ:- ಪೂರ್ವಭಾವಿ ಪರೀಕ್ಷೆಯು ವಸ್ತುನಿಷ್ಠ ( ಬಹು ಆಯ್ಕೆ ) ಮಾದರಿಯ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. 


10 . 1 


10 . 2 


10 . 3 


10 . 4 . 


ಭಾಗ ೫ 


೧೬೦೧ 


ಪತ್ರಿಕೆ/ Paper-1 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 
ಸಾಮಾನ್ಯ ಜ್ಞಾನ/ General Knowledge 

100 ಅಂಕಗಳು/ marks 
ಆಪ್ಟಿಟ್ಯೂಡ್ ಟೆಸ್ಟ್ | Aptitude Test 

| 100 ಅಂಕಗಳು/ marks 


ಪತ್ರಿಕೆ / Paper-2 


11.2 ಮುಖ್ಯ ಪರೀಕ್ಷೆ: 


ಪತ್ರಿಕೆ / Paper 


ಅಂಕಗಳು / Marks 


ಕಡ್ಡಾಯ ಪತ್ರಿಕೆಗಳು( ಅರ್ಹತಾದಾಯಕ, ಕನಿಷ್ಠ 35 %) ( Compulsory Papers ( Qualifying, with minimum 35 % ) : 


ಕನ್ನಡ /Kannada 


100 


ಇಂಗ್ಲಿಷ್ / English 


100 


ಐಚ್ಚಿಕ ಪತ್ರಿಕೆಗಳು / _ Optional papers 
ಫಾರೆಸ್ಸಿ ಪತ್ರಿಕೆ-1/ Forestry - Paper| 

100 
ಫಾರೆ ಪತ್ರಿಕೆ-2/ Forestry - Paper | | 

100 
ಅಥವಾ ಈ ಕೆಳಕಂಡ ಯಾವುದಾದರೂ ಎರಡು ಪತ್ರಿಕೆಗಳು( 100 ಅಂಕಗಳನ್ನೊಳಗೊಂಡ ಪ್ರತಿ ಪತ್ರಿಕೆ )/or any two 

_ papers out of the following of 100 marks each 
( a) ಸಸ್ಯಶಾಸ್ತ್ರ /Botany 

(e) | ಭೌತಶಾಸ್ತ್ರ | Physics 
( b) ಪ್ರಾಣಿಶಾಸ್ತ್ರ / Zoology 

(1) Bjes /Agriculture 
(c) ಗಣಿತಶಾಸ್ತ್ರ / Mathematics 

(9) ಸಿವಿಲ್ ಇಂಜಿನಿಯರಿಂಗ್/ Civil Engineering 
(d) ರಸಾಯನಶಾಸ್ತ್ರ / Chemistry 

ಪಶು ಸಂಗೋಪನೆ ಮತ್ತು ಪಶು ವೈದ್ಯ ವಿಜ್ಞಾನ/ Animal 
Husbandry & Veterinary Science 


( 6 ) 


ಬಿ. ಎಸ್ಸಿ ( ಫಾರೆಸ್ಟಿ ) ಪದವಿದರರಿಗೆ ಮಾತ್ರ ಫಾರೆ ಪತ್ರಿಕೆ -1 ಮತ್ತು 2 ಅನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ 

pozd ./Option to select Forestry Paper I & Il is restricted to B .Sc ., (Forestry) graduates only. 
ಮುಖ್ಯ ಪರೀಕ್ಷೆಯ ಪಠ್ಯಕ್ರಮ ( ಖಛಿಟಟಚಿಲ ) ವನ್ನು ಆಯೋಗದ ವೆಬ್ ಸೈಟ್ http ://kpsc. kar. nic.in ,syllabus ರಲ್ಲಿ ಪ್ರಕಟಿಸಲಾಗಿದೆ. 
ಪರೀಕ್ಷಾ ಕೇಂದ್ರಗಳು : 

ಬೆಂಗಳೂರು ಕಲಬುರ್ಗಿ 

ಶಿವಮೊಗ್ಗ 
ಧಾರವಾಡ - ಮೈಸೂರು ಬೆಳಗಾವಿ 


_ 11.3 


ವಯೋಮಿತಿ :- ಅರ್ಜಿಯನ್ನು ಆನ್ ಲೈನ್ ಮೂಲಕ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಪೂರೈಸಿರತಕ್ಕದ್ದು ಹಾಗೂ 
ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. 
ಸಾಮಾನ್ಯ ಅರ್ಹತೆ 

30 ವರ್ಷ 
ಪ್ರವರ್ಗ - 2ಎ, 2ಬಿ, 3ಎ, 3ಬಿ 

33 ವರ್ಷ 


13 , 


ಪ. ಜಾ / ಪ. ಪಂ / ಪ್ರ -1 

35 ವರ್ಷ 
* ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಸಶಸ್ತ್ರ ಕೇಂದ್ರ ದಳದಲ್ಲಿ ಸಲ್ಲಿಸಿದ ಸೇವಾವಧಿ ಜೊತೆಗೆ 03 ವರ್ಷಗಳು 
ಜಾತಿ/ಮೀಸಲಾತಿ ಪ್ರಮಾಣ ಪತ್ರಗಳು : 
ಮೀಸಲಾತಿ ಕೋರುವ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು 
ಪಡೆದಿಟ್ಟುಕೊಂಡಿರಬೇಕು. ಈ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ತಪ್ಪಿದ್ದಲ್ಲಿ ಇವರ ಮೀಸಲಾತಿಯನ್ನು 
ಪರಿಗಣಿಸಲಾಗುವುದಿಲ್ಲ. ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ 
ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅನುಬಂಧ -2ರಲ್ಲಿ ತೋರಿಸಲಾಗಿದೆ. ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ 
ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ಕೊನೆಯ ದಿನಾಂಕದ ನಂತರ ಪಡೆದ ಎಲ್ಲಾ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ( ಪ. ಜಾ / ಪ. ಪಂ / ಪ್ರ-1 ರ ಅಭ್ಯರ್ಥಿಗಳು ಪಡೆದಿರುವ / ಪಡೆಯುವ ಪ್ರಮಾಣ ಪತ್ರಗಳು ಜೀವಿತ 
ಅವಧಿಯವರೆವಿಗೆ ಅಥವಾ ರದ್ದು ಮಾಡುವವರೆವಿಗೆ ಸಿಂಧುತ್ವವನ್ನು ಹೊಂದಿದ್ದು, ಇಂತಹ ಪ್ರಮಾಣ ಪತ್ರಗಳನ್ನು ದಿನಾಂಕದ ಮಿತಿಯಿಲ್ಲದೇ ಪರಿಗಣಿಸಲಾಗುವುದು. 
( ಸರ್ಕಾರದ ಸುತ್ತೋಲೆ ಸಂಖ್ಯೆ : SWD 155 BCA 2011 ದಿನಾಂಕ 22 -02 -2012 )} 
ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು, ನಮೂನೆ ಡಿ 
ಆ) ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ 
ಇ) ಪ್ರವರ್ಗ- 2ಎ , 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು, ನಮೂನೆ ಎಫ್ 


೧೬೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭ , ೨೦೧೮ 


ಭಾಗ ೫ 


13 . 1 


13 . 2 


ಹಿಂದುಳಿದ ವರ್ಗಗಳ ಪ್ರವರ್ಗ - 2( ಎ), ಪ್ರವರ್ಗ- 2( ಬಿ), ಪ್ರವರ್ಗ -3( ಎ ) ಮತ್ತು ಪ್ರವರ್ಗ - 3( ಬಿ) ಮೀಸಲಾತಿ ಪ್ರಮಾಣ ಪತ್ರಗಳು 05 ವರ್ಷ ಚಾಲ್ತಿಯಲ್ಲಿರುತ್ತವೆ. 
ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರತಕ್ಕದ್ದು . 
ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ 
ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13 - 02 - 2001ರನ್ವಯ ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪ್ರಸ್ತುತ 
ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ 1 ರಿಂದ 10ನೇ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ 
ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಲೀನ್ ಮಾಡುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು 
ನಮೂನೆ-2ನ್ನು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ ಮೇಲುಸ್ಥರಕ್ಕೆ ( Creamy layer) 
ಸೇರಿಲ್ಲದಿರುವ ಬಗ್ಗೆ ನಮೂನೆ-1 ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರವರಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಈ ಪ್ರಮಾಣ 
ಪತ್ರಗಳನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ತಪ್ಪಿದ್ದಲ್ಲಿ ಇವರ ಈ ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ. ಅಂತೆಯೇ ಗ್ರಾಮೀಣ 
ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ-2ಎ, 2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ 
ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ-2ರಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು, ಮೊಹರು ಮತ್ತು ಜಾರಿ ಮಾಡಿದ 
ದಿನಾಂಕದೊಂದಿಗೆ ನಿಗದಿತ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಈ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, 
ತಪ್ಪಿದ್ದಲ್ಲಿ ಇವರ ಈ ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು ( ಇತರೆ ನಮೂನೆಗಳಲ್ಲಿ ಸಲ್ಲಿಸಲ್ಪಡುವ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು) ಹಾಗೂ ಅಂತಹವರು ಗ್ರಾಮೀಣ ಮೀಸಲಾತಿಗೆ ಅನರ್ಹರಾಗುತ್ತಾರೆ. ಜಾತಿ ಮೀಸಲಾತಿ ಕೋರಿರುವ 
ಗ್ರಾಮೀಣ ಅಭ್ಯರ್ಥಿಗಳ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಅಂತಹವರು ಗ್ರಾಮೀಣ ಮೀಸಲಾತಿಗೂ ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ 
ನಮೂನೆಗಳನ್ನು ಅನುಬಂಧ-2 ರಲ್ಲಿ ತೋರಿಸಲಾಗಿದೆ. 
ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೀಸಲಾತಿ 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ 24- 10 -2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು 
ಕ್ಲೀಮು ಮಾಡುವ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ 
ಮುಖ್ಯೋಪಾಧ್ಯಾಯರ ಸಹಿ, ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ನಿಗದಿತ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಈ ಪ್ರಮಾಣ 
ಪತ್ರಗಳನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ತಪ್ಪಿದ್ದಲ್ಲಿ ಇವರ ಈ ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ. ಮೂಲ ದಾಖಲೆಗಳ 
ಪರಿಶೀಲನೆ ಸಮಯದಲ್ಲಿ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಈ 

ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ-2ರಲ್ಲಿ ತೋರಿಸಲಾಗಿದೆ. 
13 .3 ಮಾಜಿ ಸೈನಿಕರಿಗೆ ಮೀಸಲಾತಿ 
ವಿವರಣೆ:- (1) ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ (ಯೋಧ ಅಥವಾ 

ಯೋಧನಾಗಿಲ್ಲದೇ ) ಸೇವೆ ಸಲ್ಲಿಸಿರುವ ವ್ಯಕ್ತಿ ಎಂದು ಅರ್ಥ. ಆದರೆ ಡಿಫೆನ್ಸ್ ಸೆಕ್ಯುರಿಟಿ ಕೋರ್, ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್, ಲೋಕ 

ಸಹಾಯಕ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ; ಮತ್ತು 
( ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
( ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ 
ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಲ್ಲಿ ಬಿಡುಗಡೆಯಾದವನು 

ಅಥವಾ 
( ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ 

ಅಥವಾ 
( ಈ ) ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ 

ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು 
ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು. 
( ) ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
(i) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

(i) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು 
ವಿವರಣೆ : ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು 

ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು 
ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ 
ಹೊಂದುವಂತಿಲ್ಲ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


೧೬೦೩ 


( 2) ಸೈನಿಕರು ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಯುದ್ಧ/ ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಅಂಗ ವಿಕಲತೆ ಹೊಂದಿದ ವ್ಯಕ್ತಿಗಳ 

ಕುಟುಂಬದವರು ( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. 
ಆದರೆ ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
ಸೇನೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು ( ಗುರುತಿನ ಚೀಟಿ, ನಿವೃತ್ತಿ ವೇತನ ಸಂದಾಯದ ಪತ್ರ , ಬಿಡುಗಡೆ ಪುಸ್ತಕ 
ಮತ್ತು ಪದವಿ ಪ್ರಮಾಣ ಪತ್ರ) | ಸೈನಿಕರ ಅವಲಂಬಿತರು ಸೈನಿಕರು ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಯುದ್ದ/ ಯುದ್ಧದಂತಹ 
ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಅಂಗ ವಿಕಲತೆ ಹೊಂದಿದ ಬಗ್ಗೆ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಈ ಪ್ರಮಾಣ ಪತ್ರವನ್ನು 
ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ತಪ್ಪಿದ್ದಲ್ಲಿ ಇವರ ಈ ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ. ಮೂಲ ದಾಖಲಾತಿ ಪರಿಶೀಲನೆ 
ಸಮಯದಲ್ಲಿ ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು 
ರದ್ದುಪಡಿಸಲಾಗುವುದು. ಮಾಜಿ ಸೈನಿಕರ ಅವಲಂಬಿತರು ಸೈನಿಕರು ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಯುದ್ದ/ ಯುದ್ಧದಂತಹ 

ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಅಂಗವಿಕಲತೆ ಹೊಂದಿದ ಬಗ್ಗೆ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ-2ರಲ್ಲಿ ತೋರಿಸಲಾಗಿದೆ. 
14. ಸೇವಾನಿರತ ಅಭ್ಯರ್ಥಿ :- ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 5(4) ರನ್ವಯ “ ಯಾರೇ ಅರ್ಜಿದಾರನು ತಾನು ಅರ್ಜಿ 

ಸಲ್ಲಿಸುವ ಸಮಯದಲ್ಲಿ ಸರ್ಕಾರದ ಯಾವುದೇ ಇತರೆ ಇಲಾಖೆಯಲ್ಲಿ ಅಥವಾ ಯಾವುದೇ ಇತರ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಅಥವಾ ಈ 
ಸಂಬಂಧವಾಗಿ ಸರ್ಕಾರವು ನಿರ್ದಿಷ್ಟಪಡಿಸಿದ ಯಾವುದೇ ಇತರ ಪ್ರಾಧಿಕಾರದಲ್ಲಿ ಖಾಯಂ ಅಥವಾ ತಾತ್ಕಾಲಿಕ ನೌಕರಿಯಲ್ಲಿದ್ದರೆ ಮತ್ತು ಆತನು ಯಾರ ಅಧೀನದಲ್ಲಿ 
ಉದ್ಯೋಗದಲ್ಲಿರುವನೋ ಆ ಇಲಾಖಾ ಮುಖ್ಯಸ್ಥರಿಂದ ಅಥವಾ ಸಂದರ್ಭಾನುಸಾರ ಸರ್ಕಾರದಿಂದ ಅಥವಾ ಪ್ರಾಧಿಕಾರದಿಂದ ಒಪ್ಪಿಗೆ ಪಡೆಯದೆಯೇ ಅರ್ಜಿಯನ್ನು 
ಸಲ್ಲಿಸಿದ್ದರೆ ಆತನು ಸರ್ಕಾರದ ಯಾವುದೇ ಇಲಾಖೆಯಲ್ಲಿನ ಹುದ್ದೆಯ ನೇಮಕಕ್ಕೆ ಅರ್ಹನಾಗಿರತಕ್ಕದ್ದಲ್ಲ. ಪರಂತು, ಈ ಉಪ ನಿಯಮವು ಸರ್ಕಾರದ ಯಾವುದೇ 
ಇಲಾಖೆಯಲ್ಲಿ ಸ್ಥಳೀಯ ಅಭ್ಯರ್ಥಿಯಾಗಿ ನೇಮಕಗೊಂಡಿರುವ ವ್ಯಕ್ತಿಗೆ ಅವನನ್ನು ಎಲ್ಲಿಯವರೆಗೆ ಹಾಗೆಂದು ಪರಿಗಣಿಸಲಾಗುವುದೋ ಅಲ್ಲಿಯವರೆಗೆ 
ಅನ್ವಯವಾಗತಕ್ಕದ್ದಲ್ಲ”. 
ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅನುಮತಿಯನ್ನು ಅಂದರೆ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು (NOC ) ಕಡ್ಡಾಯವಾಗಿ ಅವರುಗಳ 
ನೇಮಕಾತಿ ಪ್ರಾಧಿಕಾರಿಗಳ ಸಹಿ, ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಈ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ 
ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ತಪ್ಪಿದ್ದಲ್ಲಿ ಇವರ ಅಭ್ಯರ್ಥಿತ್ವವನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ 
ಈ ನಿರಾಕ್ಷೇಪಣಾ ಪ್ರಮಾಣ ಪತ್ರದ ( NOC ) ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು 
(NOC ) ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ -2ರಲ್ಲಿ 
ತೋರಿಸಲಾಗಿದೆ. 
ಸೈನಿಕರ ಸೇವಾ ಒಪ್ಪಂದದ ಮುಕ್ತಾಯಕ್ಕೆ ಮುನ್ನ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅವರ ಮೇಲಾಧಿಕಾರಿಗಳಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದು ಅದರ 
ದಿನಾಂಕವನ್ನು ಅರ್ಜಿಯಲ್ಲಿ ನಮೂದಿಸಿ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡತಕ್ಕದ್ದು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಇದೇ ನಿರಾಕ್ಷೇಪಣಾ 
ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು. 
ಆಯೋಗದೊಡನೆ ಪತ್ರ ವ್ಯವಹಾರ : 
ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ವಿಳಾಸ ಬದಲಾವಣೆ ಇದ್ದಲ್ಲಿ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ 
ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು 
ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರವಹಿಸತಕ್ಕದ್ದು. ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ 
ಸಂದರ್ಭದಲ್ಲಿ ತಮ್ಮ ಮನವಿಯಲ್ಲಿ ಕೆಳಕಂಡ ಮಾಹಿತಿಗಳು ಒದಗಿಸತಕ್ಕದ್ದು: 
(1) ಹುದ್ದೆಯ / ವಿಷಯದ ಹೆಸರು 
(ii) ಅಭ್ಯರ್ಥಿಯ ಪೂರ್ಣ ಹೆಸರು ಹಾಗೂ ಇ-ಮೇಲ್ ಐಡಿ 
(i) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
ಪ್ರಾಮುಖ್ಯವಾದ ಸೂಚನೆಗಳು : 
ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು 
ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು ತಪ್ಪಿದ್ದಲ್ಲಿ ಅವರ ಮೀಸಲಾತಿ/ ಅಭ್ಯರ್ಥಿತ್ವವನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಮೂಲ ದಾಖಲಾತಿ ಪರಿಶೀಲನೆ 
ಸಮಯದಲ್ಲಿ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು. 
1) ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಂಕದೊಳಗೆ ಪಡೆದಿರುವ ಬಗ್ಗೆ ಪ್ರಮಾಣ ಪತ್ರಗಳು/ಎಲ್ಲಾ 

ವರ್ಷಗಳ ಅಂಕಪಟ್ಟಿಗಳು / ಪದವಿಯ ಘಟಿಕೋತ್ಸವ ಪ್ರಮಾಣ ಪತ್ರ , 
ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿ/ ಎಸ್.ಎಸ್.ಎಲ್. ಸಿ ವರ್ಗಾವಣೆಯ ಪ್ರಮಾಣ ಪತ್ರ 

/ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ಭತ ಭಾಗ ( Extract of cumulative record ). 
3) ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ (ಪೂರ್ಣವಾಗಿ ) ( Discharge certificate ) ಮತ್ತು ಪೆನ್ಸನ್ 

ಪಡೆಯುತ್ತಿರುವ ದಾಖಲೆಯ ಪ್ರತಿ/ ಮಾಜಿ ಸೈನಿಕರ ಅವಲಂಬಿತರಾಗಿದ್ದಲ್ಲಿ, ಸೈನಿಕರು ಯುದ್ದ/ ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಮಡಿದ/ ಅಂಗವಿಕಲತೆ 

ಹೊಂದಿದ ಬಗ್ಗೆ ಪ್ರಮಾಣ ಪತ್ರ (Dependant certificate) ( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ). 
4) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ , 2ಬಿ, 3ಎ, 3ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ ಡಿ/ ಇ /ಎಫ್ ನಲ್ಲಿ ತಹಶೀಲ್ದಾರ್‌ರಿಂದ 

ಪಡೆದ ಪ್ರಮಾಣ ಪತ್ರ.( ಮೀಸಲಾತಿ ಕೋರಿದ್ದಲ್ಲಿ) 


15 . 


೧೬೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭ , ೨೦೧೮ 


ಭಾಗ ೫ 


* * 


* * * 


5) ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು - ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ / ಇತರೆ ಅಭ್ಯರ್ಥಿಗಳು ನಮೂನೆ- 2ರಲ್ಲಿ (ಮೀಸಲಾತಿ 

ಕೋರಿದ್ದಲ್ಲಿ) 
6) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
7) ದೈಹಿಕ ದೇಹದಾರ್ಡ್ಯತಾ ಪ್ರಮಾಣ ಪತ್ರ (Physical standard certificate ) ನಿಗದಿತ ನಮೂನೆಯಲ್ಲಿ 

ಸೇವೆಯಲ್ಲಿರುವ ಅಭ್ಯರ್ಥಿಗಳು ನಿರಾಕ್ಷೇಪಣಾ ( NOC) ಪ್ರಮಾಣ ಪತ್ರವನ್ನು ಕೆ. ಸಿ.ಎಸ್‌.ಆರ್‌. ನಿಯಮ 1977ರ ನಿಯಮ 5(4) ರನ್ವಯ 
ಪಡೆದಿಟ್ಟುಕೊಂಡಿರತಕ್ಕದ್ದು. 
ಅಪೂರ್ಣವಾಗಿರುವ, ಫೋಟೋ ಮತ್ತು ಸಹಿಯನ್ನು / ದಾಖಲೆಗಳನ್ನು ಅಪ್‌ಲೋಡ್ ಮಾಡದೇ ಇರುವ ಹಾಗೂ ಶುಲ್ಕ ಸಂದಾಯ ಮಾಡದ ಅರ್ಜಿಗಳನ್ನು 

ತಿರಸ್ಕರಿಸಲಾಗುವುದು. 
* * ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಅರ್ಜಿಯ ಒಂದು ಫೋಟೋ ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮೊಂದಿಗೆ ಇಟ್ಟುಕೊಳ್ಳಲು ಸೂಚಿಸಿದೆ. 

ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಅವರುಗಳು ಸ್ಪರ್ಧಾತ್ಮಕ ಪೂರ್ವಭಾವಿ ಪರೀಕ್ಷೆಯನ್ನು ಬರೆಯಲು ಅರ್ಹರೆ 
ಎಂಬುದನ್ನು ಆಯೋಗವು ಪರಿಶೀಲಿಸಿ ಮೇಲ್ನೋಟಕ್ಕೆ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶಪತ್ರಗಳನ್ನು ಆನ್‌ಲೈನ್ ಮುಖಾಂತರ 
ಡೌನ್‌ಲೋಡ್ ಮಾಡಿಕೊಳ್ಳಲು ಅನುಮತಿಸಲಾಗುವುದು. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ, ಇತ್ಯಾದಿಗಳಿಗನುಗುಣವಾಗಿ 
ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ತಪ್ಪು ಮಾಹಿತಿ ನೀಡಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯೋಗವು 
ನಡೆಸುವ ಯಾವುದೇ ನೇಮಕಾತಿ/ ಪರೀಕ್ಷೆಗಳಿಂದ 03 ವರ್ಷಕ್ಕೆ ಡಿಬಾರ್ ಮಾಡಲಾಗುವುದು. ಆದುದರಿಂದ, ಅರ್ಜಿ ಸಲ್ಲಿಸುವ ಮುನ್ನ ಅವರು ನೀಡಿರುವ ಎಲ್ಲಾ 

ಮಾಹಿತಿಯು ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡು ದೃಢೀಕರಣ ನೀಡುವಾಗ ಎಚ್ಚರ ವಹಿಸಬೇಕು. 
#*#* ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾದಲ್ಲಿ ತಮ್ಮ ಪೂರ್ವಭಾವಿ ಪರೀಕ್ಷೆಯ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಪ್ರಮಾಣ 

ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಗಳನ್ನು ತಿರಸ್ಕರಿಸಲಾಗುವುದು. ಆದುದರಿಂದ ಪೂರ್ವಭಾವಿ ಪರೀಕ್ಷೆಯ 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ನಿಗದಿತ ನಮೂನೆಯಲ್ಲಿ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳನ್ನು (ಮೀಸಲಾತಿ ಕೋರಿರುವ) 

ಪಡೆದಿಟ್ಟುಕೊಂಡಿದ್ದು, ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಿ ಸದರಿ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು. 
17 . ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 
ಸಾ . ಅ ಸಾಮಾನ್ಯ ಅರ್ಹತೆ 

GM General Merit 
ಪ. ಜಾ ಪರಿಶಿಷ್ಟ ಜಾತಿ 

SC Scheduled Caste 
ಪ. ಪಂ ಪರಿಶಿಷ್ಟ ಪಂಗಡ 

ST Scheduled Tribe 
ಪ್ರ .-1 ಪ್ರವರ್ಗ-1 

Cat - 1 Category - 1 
2ಎ ಪ್ರವರ್ಗ -2ಎ 

2A Category - 2A 
ಪ್ರವರ್ಗ-2ಬಿ 

Category - 2B 
ಪ್ರವರ್ಗ- 3ಎ | 

ЗА Category - 3A 
3ಬಿ ಪ್ರವರ್ಗ- 3ಬಿ | 

Category – 3B 
ಮಾ . ಸೈ ಮಾಜಿ ಸೈನಿಕ 

Ex-MP Ex -Military Person 
ಗ್ರಾಮೀಣ | ಗ್ರಾಮೀಣ ಅಭ್ಯರ್ಥಿ 

Rural Rural Candidate 
ಕ. ಮಾ . ಅ | ಕನ್ನಡ ಮಾಧ್ಯಮ ಅಭ್ಯರ್ಥಿ 

KMS Kannada Medium Student 
ವಿಶೇಷ ಸೂಚನೆಗಳು : 
(1) Online ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು 

ಕಡ್ಡಾಯವಾಗಿ ಡೌನ್ ಲೋಡ್ ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 
(2) ಈಗಾಗಲೇ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ 

ಅನುಬಂಧದಲ್ಲಿ ತೋರಿಸಿರುವ ನಮೂನೆಯಲ್ಲಿ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು ಹಾಗೂ 

ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 
(3) ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು : 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ 

080 - 305749571 30574901 
ಪ್ರಾಂತೀಯ ಕಛೇರಿ ಮೈಸೂರು 

0821 - 2545956 
ಪ್ರಾಂತೀಯ ಕಛೇರಿ ಬೆಳಗಾವಿ 

0831 - 2475345 
ಪ್ರಾಂತೀಯ ಕಛೇರಿ ಕಲಬುರ್ಗಿ 

08472 - 227944 
ಪ್ರಾಂತೀಯ ಕಛೇರಿ ಶಿವಮೊಗ್ಗ 

08182 - 228099 


/ 


3ಎ 


3B 


18 . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


೧೬೦೫ 


19 , 


ದುರ್ನ 


ದುರ್ನಡತೆ :- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ 
ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ 
ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ 
ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು/ ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು 
ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ ಸಂದರ್ಶನದಿಂದ/ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 

ಆರ್.ಆರ್. ಜನ್ನು 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಅನುಬಂಧ - 1 


ಅಭ್ಯರ್ಥಿಗಳಿಗೆ ಆನ್ ಲೈನ್ ಅರ್ಜಿ ಭರ್ತಿ ಮಾಡುವ ಬಗ್ಗೆ ಸೂಚನೆಗಳು 
ಆನ್-ಲೈನ್‌ನಲ್ಲಿ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಿದ ಮಾತ್ರಕ್ಕೆ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿನ ಎಲ್ಲಾ ಷರತ್ತುಗಳನ್ನು ಪೂರೈಸಿರುತ್ತಾರೆ ಎಂದಲ್ಲ. ತದನಂತರದಲ್ಲಿ 
ಅರ್ಜಿಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುವುದು ಹಾಗೂ ಯಾವುದೇ ಹಂತದಲ್ಲಿಯಾಗಲಿ ನ್ಯೂನ್ಯತೆಗಳು ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

ಈ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದ್ದು ಅಭ್ಯರ್ಥಿಗಳು ನೀಡಿರುವ ಮಾಹಿತಿಯನ್ನು ಮುಂದಿನ ಎಲ್ಲಾ 
ಅಧಿಸೂಚನೆಗಳಿಗೂ ಪರಿಗಣಿಸಲಾಗುವುದರಿಂದ, ಅವರ Profile creation/ ರುಜುವಾತುಗಳು ಸೃಷ್ಟಿಸುವ * ಹಂತದಲ್ಲಿ ಅತೀ ಜಾಗರೂಕತೆಯಿಂದ ಎಲ್ಲಾ ಮಾಹಿತಿಗಳನ್ನು ಭರ್ತಿ 
ಮಾಡಬೇಕಾಗಿದೆ. ಅಭ್ಯರ್ಥಿಗಳು ಸೂಚನೆಗಳನ್ನು ಹಂತ ಹಂತವಾಗಿ ಓದಿಕೊಳ್ಳತಕ್ಕದ್ದು. ಎಲ್ಲಾ ಸೂಚನೆಗಳನ್ನು ಓದಿದ ನಂತರವೇ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 

ಅಭ್ಯರ್ಥಿಗಳು KPSC ಅಂತರ್ಜಾಲದ ಮುಖಾಂತರವೇ ಅರ್ಜಿಗಳನ್ನು ಆನ್ ಲೈನ್ ಮೂಲಕ ಸಲ್ಲಿಸಬೇಕು. ಇತರೆ ಯಾವುದೇ ಮಾದರಿಯಲ್ಲಿ/ಮೂಲದ ಮುಖಾಂತರ 
ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಅಭ್ಯರ್ಥಿಗಳು ಮೊದಲು KPSC ಅಂತರ್ಜಾಲ “ http : //kpsc.kar.nic.in” ರಲ್ಲಿ “ New User? Register Here link.” ಅನ್ನು ಒತ್ತಿ ನೋಂದಣಿ 
ಮಾಡಿಕೊಳ್ಳಬೇಕು. 
ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳಲು ಹಾಗೂ login ರುಜುವಾತುಗಳಿಗೆ ಅನನ್ಯವಾದ (unique) ಇ- ಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು 
ಹೊಂದಿರತಕ್ಕದ್ದು. 
login ರುಜುವಾತುಗಳನ್ನು ಸೃಷ್ಟಿಸಿದ ನಂತರ ಅಭ್ಯರ್ಥಿಗಳು ಈ ರುಜುವಾತುಗಳೊಂದಿಗೆ login ಆಗಿ Profile Creation Link ಅನ್ನು ಒತ್ತಿ ಅವರ ಪೂರ್ಣ 
ಮಾಹಿತಿಯನ್ನು ಭರ್ತಿ ಮಾಡಬೇಕು. ಈ Profile ಅನ್ನು ಅಭ್ಯರ್ಥಿಗಳು ಒಂದು ಬಾರಿ ಭರ್ತಿ ಮಾಡಿದಲ್ಲಿ ಆಯೋಗದ ಮುಂದಿನ ಎಲ್ಲಾ ಅಧಿಸೂಚನೆಗಳಿಗೆ 
ಉಪಯೋಗವಾಗುತ್ತದೆ. ಅಭ್ಯರ್ಥಿಗಳು ಈ ಮಾಹಿತಿಯನ್ನು ಅಪ್ ಡೇಟ್ ಮಾಡಬಹುದು. 
ಅಭ್ಯರ್ಥಿಗಳು Profile ರಲ್ಲಿ ಕೋರಲಾದ ಎಲ್ಲಾ ಮಾಹಿತಿಯನ್ನು ಜಾಗರೂಕತೆಯಿಂದ ಭರ್ತಿ ಮಾಡಿ SAVE ಬಟನ್ ಒತ್ತಿ SAVE ಮಾಡಿಕೊಳ್ಳಬೇಕು. 
ಅಭ್ಯರ್ಥಿ ತನ್ನ ಇತ್ತೀಚಿನ ಭಾವಚಿತ್ರ, ಸಹಿ ಮತ್ತು ಹೆಬ್ಬೆಟ್ಟಿನ ಗುರುತನ್ನು ಅಪ್ಲೋಡ್ ಮಾಡಬೇಕು. 
೦ ಭಾವಚಿತ್ರದ ಅಳತೆ( ಪಾಸ್ ಪೋರ್ಟ್ ಅಳತೆ) ( ಗರಿಷ್ಠ ಅಳತೆ: 50 ಏಃ ) 
೦ ಸಹಿಯ ಅಳತೆ ( ಗರಿಷ್ಠ ಅಳತೆ: 50 KB) 
೦ ಹೆಬ್ಬೆಟ್ಟಿನ ಗುರುತಿನ ಅಳತೆ ( ಗರಿಷ್ಠ ಅಳತೆ: 50 KB) 

ರುಜುವಾತುಗಳೊಂದಿಗೆ login ಆದ ನಂತರ ಅಭ್ಯರ್ಥಿಯು ಚಾಲ್ತಿಯಲ್ಲಿರುವ ಅಧಿಸೂಚನೆಗಳನ್ನು Online Application Link. ರಲ್ಲಿ ನೋಡಬಹುದು. login. ಆದ 
ನಂತರ ಚಾಲ್ತಿಯಲ್ಲಿರುವ ಅಧಿಸೂಚನೆಗಳ ಪಕ್ಕದಲ್ಲಿ Click Here to apply link ಲಭ್ಯವಿದೆ. 
ಅಭ್ಯರ್ಥಿಯು ಅಧಿಸೂಚನೆಗೆ ಅನುಗುಣವಾಗಿ ಅರ್ಜಿ ಸಲ್ಲಿಸಲು Click Here to apply link ಅನ್ನು ಒತ್ತಬೇಕು. 
Click Here to apply link ಅನ್ನು ಒತ್ತಿದಲ್ಲಿ ಅಧಿಸೂಚನೆಯಲ್ಲಿನ ಹುದ್ದೆಗಳಿಗೆ ಅಭ್ಯರ್ಥಿಯ ಅರ್ಹತೆಯನ್ನು ಉಪಕರಣವು ಪರಿಶೀಲಿಸುತ್ತದೆ. ಅಭ್ಯರ್ಥಿ ಅರ್ಹತಾ 
ಷರತ್ತುಗಳನ್ನು ಪೂರೈಸದಿದ್ದಲ್ಲಿ ಸೂಕ್ತ ಸಂದೇಶವನ್ನು ಸಿಸ್ಟಮ್ ಪ್ರಕಟಿಸುತ್ತದೆ. 
ಅರ್ಹತಾ ಷರತ್ತುಗಳನ್ನು ಪೂರೈಸುವ ಅಭ್ಯರ್ಥಿಯ ಅರ್ಜಿಯನ್ನು ಮಾತ್ರ ಸಿಸ್ಟಮ್ಮಿ ನಿಂದ ಸ್ವೀಕರಿಸಲ್ಪಡುತ್ತದೆ. 
ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇಲ್ಲದ ಪ್ರಯುಕ್ತ ಅಭ್ಯರ್ಥಿಗಳು ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸುವ 
ಮುನ್ನ ಎಲ್ಲ ಅಗತ್ಯ ವಿವರಗಳನ್ನು ಭರ್ತಿ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. 
ನಿಗದಿತ ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಪರೀಕ್ಷಾ ಶುಲ್ಕವನ್ನು ಈ ಕೆಳಕಂಡ ಮಾದರಿಯಲ್ಲಿ ಪಾವತಿಸಬಹುದು: 
೦ ನೆಟ್ ಬ್ಯಾಂಕಿಂಗ್ 
೦ ಡೆಬಿಟ್ ಕಾರ್ಡ್ 
೦ ಕ್ರೆಡಿಟ್ ಕಾರ್ಡ್ 

೦ ಸಿ.ಎಸ್. ಸಿ ( ನಾಗರೀಕ ಸೇವಾ ಕೇಂದ್ರ) 
14. ಶುಲ್ಕ ಪಾವತಿಸಲು ಅಭ್ಯರ್ಥಿಗಳು ಈ ಕೆಳಕಂಡ ಪದ್ಧತಿಯನ್ನು ಪಾಲಿಸಬೇಕು: 


೧೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


0 Login ಆದ ನಂತರ ಎಡ ಭಾಗದಲ್ಲಿ My Account link ಲಭ್ಯವಿದ್ದು ಈ My Account link ಅನ್ನು ಒತ್ತಬೇಕು. 
0 ಅಭ್ಯರ್ಥಿಯು ವಿವಿಧ ಅಧಿಸೂಚನೆಗಳಿಗೆ ಸಲ್ಲಿಸಿದ ಅರ್ಜಿಗಳ ಹಾಗೂ ಶುಲ್ಕ ಪಾವತಿಸಿದ ವಿವರವನ್ನು ನೋಡಬಹುದು. ಶುಲ್ಕ ವಿವರಗಳಲ್ಲಿ Unpaid ಎಂದು 

ನಮೂದಿಸಿರುವ ಅರ್ಜಿಗಳ ಎದುರು Pay Now link ಲಭ್ಯವಿರುತ್ತದೆ. 
0 Pay Now link ಅನ್ನು ಒತ್ತಿದಲ್ಲಿ ಮೂರು ಆಯ್ಕೆಗಳು ಲಭ್ಯವಾಗುತ್ತದೆ: ( ಎ) ನೆಟ್ ಬ್ಯಾಂಕಿಂಗ್ ( ಬಿ) ಡೆಬಿಟ್ ಕಾರ್ಡ್ ( ಸಿ)ಕ್ರೆಡಿಟ್ ಕಾರ್ಡ್ 
೦ ಆನ್ ಲೈನ್ ಪಾವತಿಯ ಮಾದರಿಯಲ್ಲಿ ಅಭ್ಯರ್ಥಿಯು ನೆಟ್ ಬ್ಯಾಂಕಿಂಗ್. 

೦ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮುಖಾಂತರ ಶುಲ್ಕ ಪಾವತಿಸಬಹುದು. 
ಅರ್ಜಿ ಸಲ್ಲಿಸುವ ಹಂತಗಳು / ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ 
ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ. 
ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಮೂರು ಹಂತಗಳು ಇದೆ. 

ಮೊದಲನೇ ಹಂತ: Profile Creation /Updation 


ಎರಡನೇ ಹಂತ : Application Submission 


Jisode Too 3 : Fees Payment through My Application section 


ವಿವರವಾದ ಹಂತಗಳು : 


{!* Marks are mandatory / ಗುರುತು ಇರುವ ಅಂಕಣಗಳು ಕಡ್ಡಾಯವಾಗಿ ಭರ್ತಿ ಮಾಡಬೇಕು) 


If no response found on Save/Add button kindly refresh page (press control + F5 )} 


ಹೊಸದಾಗಿ Application Link ರಲ್ಲಿ log in ಆಗಲು user name ಮತ್ತು password ಅನ್ನು ಸೃಷ್ಟಿಸಬೇಕು. 
Application Link ರಲ್ಲಿ log in ಆದ ನಂತರ ನಿಮ್ಮ ಪೂರ್ಣ profile ಅನ್ನು ಭರ್ತಿ ಮಾಡಿ, ಅಪ್ಲೋಡ್ ಮಾಡಬೇಕಾದ ಭಾವಚಿತ್ರಸಹಿ ಮತ್ತು ಹೆಬ್ಬೆಟ್ಟಿನ 
ಗುರುತಿನ ಸ್ಮಾನ ಪ್ರತಿಗಳನ್ನು jpg ನಮೂನೆಯಲ್ಲಿ ಸಿದ್ಧವಾಗಿರಬೇಕು ಹಾಗೂ 50 kb ಗಿಂತ ಹೆಚ್ಚಾಗಿರಬಾರದು. 
ಅಧಿಸೂಚನೆ ಎದುರು ಇರುವ “ Click here to Apply Link ಅನ್ನು ಒತ್ತಿ. 
ನಿಮ್ಮ profile ರಲ್ಲಿ ಲಭ್ಯವಿರುವ ಮಾಹಿತಿಯು ನಿಮ್ಮ ಅರ್ಜಿ ನಮೂನೆಯಲ್ಲಿ ಪ್ರಕಟವಾಗುತ್ತದೆ. ಅರ್ಜಿಯಲ್ಲಿ ಬಾಕಿ ಉಳಿದಿರುವ ಮಾಹಿತಿಯನ್ನು ಭರ್ತಿ ಮಾಡಿ 
ಸಲ್ಲಿಸಬೇಕು. 
ಅರ್ಜಿ ಸಲ್ಲಿಸಿದ ನಂತರ “ My Application ” link ರಲ್ಲಿ ನೀವು ಅರ್ಜಿ ಸಲ್ಲಿಸಿರುವ ಅಧಿಸೂಚನೆಯನ್ನು ಆಯ್ಕೆ ಮಾಡಿದಲ್ಲಿ ಕೆಳಗೆ ನಿಮ್ಮ ಅರ್ಜಿಯು 

ಪ್ರಕಟವಾಗುತ್ತದೆ. 
• ಅರ್ಜಿಯ ಪಕ್ಕದಲ್ಲಿ “Pay Now ” link ಅನ್ನು ಒತ್ತಿದಲ್ಲಿ " Online payment” ಆಯ್ಕೆಗಳು ಮೂಡುತ್ತವೆ. 
ಒಂದು ಬಾರಿ ನೋಂದಣಿ/ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆಗಳು ಉಂಟಾದಲ್ಲಿ ಸಹಾಯವಾಣಿ ಸಂಖ್ಯೆ : ಯನ್ನು ಸಂಪರ್ಕಿಸಲು 
ಸೂಚಿಸಿದೆ. 


1001 


ಅನುಬಂಧ - 2 
( ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ- ಡಿ 

(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 
... .............. ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ........ ... ............ ಜಿಲ್ಲೆಯ ವಿಭಾಗದ 

............. ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ....... ................... ಎಂಬುವವರ ಮಗ / ಮಗಳಾದ ಶ್ರೀ | 
ಶ್ರೀಮತಿ 

................. ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ ಬುಡಕಟ್ಟಿಗೆ * 
ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


೧೬೦೭ 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956, ಮುಂಬಯಿ ತಾಜ್ಯ ಪುನರ್ ರಚನಾ ಅಧಿನಿಯಮ, 1960, 
ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ ಪ್ರದೇಶಗಳ ( ಪುನರ್ ರಚನಾ 
ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 

ಸಂವಿಧಾನ 


ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 
ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 


ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 


ಸಂವಿಧಾನ ( ನಾಗಾಲ್ಯಾಂಡ್ ) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2. ಶ್ರೀ /ಶ್ರೀಮತಿ/ಕುಮಾರಿ ..... 
ಅವನ / ಅವಳ ಕುಟುಂಬವು 
ಪ್ರದೇಶದ ..... 

ಜಿಲ್ಲಾ/ ವಿಭಾಗದ 


••••..... 


ಮತ್ತು / ಅಥವಾ 

... ರಾಜ್ಯ /ಕೇಂದ್ರಾಡಳಿತ 
.......ಗ್ರಾಮ /ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) | 
ಸಹಿ ............ 
ತಹಶೀಲ್ದಾರ್‌.. 

ಪದನಾಮ 


ದಿನಾಂಕ: 


ಕಛೇರಿಯ ಮೊಹರಿನೊಂದಿಗೆ 


ವ 


ರಾಜ್ಯ /ಕೇಂದ್ರಾಡಳಿತ ಪ್ರದೇಶ * 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ ಪ್ರಕರಣದಲ್ಲಿರುವ 

ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028 /276 - ಎಸ್‌ಸಿಟಿ -1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13 - 2 -74 ಇಎಸ್‌ಟಿ ( ಎಸ್‌ಸಿಟಿ) ದಿನಾಂಕ: 
05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 

( ಪ್ರವರ್ಗ - 1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ- ಇ 

(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ - 1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 

..... ಗ್ರಾಮ / ಪಟ್ಟಣದ / ನಗರ 
ನಿವಾಸಿಯಾದ 
ಶ್ರೀ | ಶ್ರೀಮತಿ 

......... ಇವರ ಮಗ | ಮಗಳು / ಪತ್ನಿ / ಪತಿಯಾದ 
ಶ್ರೀ / ಶ್ರೀಮತಿ 

............ ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) 
ಜಾತಿಯ 

ಉಪಜಾತಿಗೆ 
ಸೇರಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 

ತಹಶೀಲ್ದಾರ್ 
ದಿನಾಂಕ : 

- - - - - - - - ತಾಲ್ಲೂಕು 
ಕಛೇರಿಯ ಮೊಹರು 


............ 


೧೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೭, ೨೦೧೮ 

ಭಾಗ ೫ 
( ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ - ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ , 2ಬಿ , 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 

.... ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ 
ಇವರ ಮಗ | ಮಗಳು / ಪತಿ | ಪತ್ನಿಯಾದ ಶ್ರೀ | ಶ್ರೀಮತಿ | ಕುಮಾರಿ 

ಇವರು 
ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ :ಎಸ್‌ಡಬ್ಲ್ಯೂಡಿ225 ಬಿಸಿಎ 2000 ದಿನಾಮಕ: 
30.03 .2002 ರಲ್ಲಿ ನಿರ್ದಿಷ್ಟ ಪಡಿಸಿದ ಮೇಲುಸ್ತರದ (ಕ್ರೀಮಿ ಲೇಯರ್) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 
ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ , ಸರ್ಕಾರದ ಸೇವೆಯಲ್ಲಿ 1 ನೇ ದರ್ಜೆಯ 
ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ ರೂ .6000 - 12000 / - ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 
ಆತನ / ಆಕೆಯ ತಂದೆ ತಾಯಿ/ ಪೋಷಕರು / ಪತ್ನಿ / ಪತಿಯ ಆದಾಯವು ಆರು ಲಕ್ಷಮೀರುವುದಿಲ್ಲವೆಂದು; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ | ಆಕೆಯ ತಂದೆ ತಾಯಿ / ಪೋಷಕರು | ಪ | 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ 
ಶ್ರೀ | ಶ್ರೀಮತಿ | ಕುಮಾರಿ .. 

ಇವರು 
ಜಾತಿಗೆ 

... .... ...... .. ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲೂಡಿ 225 ಬಿಸಿಎ 
2000 ದಿನಾಂಕ: 30 . 03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ 

(2ಎ , 2ಬಿ, 3ಎ , 3ಬಿ ) ಕ್ಕೆ ಸೇರಿರುತ್ತಾರೆ. 

ತಹಶೀಲ್ದಾರ್ 
ದಿನಾಂಕ: 

- - - - - - - - - ತಾಲ್ಲೂಕು 

ಕಛೇರಿಯ ಮೊಹರು 

ನಮೂನೆ- 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು 
. . . . . . . . . .ತಾಲ್ಲೂಕು 
. . . . .. . .. . ಜಿಲ್ಲೆ 
ಮಾನ್ಯರೆ, 
ಶ್ರೀ / ಶ್ರೀಮತಿ ...... 

..... ಎಂಬುವವರ 
ಮಗ | ಮಗಳು / ಪತಿ / ಪತ್ನಿ ....... ... 

....... ಆದ ನಾನು ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ 
ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 
1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


111101 


100000 


೧೦೦೦ 


3. 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 


ಸ್ಥಳ: 


ಭಾಗ ೫ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

೧೬೦೯ 
ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ : 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 
( ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 
ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ (ತಂದೆ/ ತಾಯಿ ಜೀವಂತವಿಲ್ಲದಿದ್ದರೆ) 
ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 
ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 

ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 

ತಮ್ಮ ವಿಧೇಯ 
ದಿನಾಂಕ: 

( ಅಭ್ಯರ್ಥಿಯ ಸಹಿ ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ ವಿಚಾರಣೆಗೆ 
ಬದ್ಧನಾಗುರುತ್ತೇನೆ 

ತಂದೆ/ ತಾಯಿ /ಪೋಷಕರ ಸಹಿ 
ದಿನಾಂಕ : 

(ತಂದೆ/ ತಾಯಿ ಜೀವಂತವಿಲ್ಲದಿದ್ದರೆ ) 

( ಹೆಂಡತಿ/ ಗಂಡ/ ಇವರ ಸಹಿ ) 

ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ ತಾಯಿ /ಪೋಷಕರು / ಪತಿ / ಪತ್ನಿ ಅವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 
ಸಾಕ್ಷಿದಾರರ ಸಹಿ 
(ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ 

ಎಂಬುವವರ ಮಗ/ ಮಗಳು/ 
ಪತಿ ಪತ್ನಿ ಶ್ರೀ /ಶ್ರೀಮತಿ/ಕುಮಾರಿ | 

.... ............ ಎಂಬುವವರು ಕರ್ನಾಟಕ 
ರಾಜ್ಯದ ........... 

............ ಜಿಲ್ಲೆಯ ವಿಭಾಗ .......... 
ಗ್ರಾಮ / ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 
2. ಶ್ರೀ /ಶ್ರೀಮತಿ/ಕುಮಾರಿ ....... 

.......... ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ : 
ಎಸ್‌ಡಬ್ಲೂಡಿ 251 ಬಿಸಿಎ 94, ಬೆಂಗಳೂರು, ದಿನಾಂಕ: 31 .01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 

ತಹಶೀಲ್ದಾರ್ 
ದಿನಾಂಕ: 

. . . . . . . . ತಾಲ್ಲೂಕು 

ಕಛೇರಿಯ ಮೊಹರು 
ಸೂಚನೆ -1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 

ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ . 
ಸೂಚನೆ - 2 : ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94, 

ಬೆಂಗಳೂರು, ದಿನಾಂಕ: 31. 01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು 
ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 


100000000000000000000000೧೧1೧೧೧೧೧ 


೧೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


...... 


............... 


..... . .. 


ನಮೂನೆ- 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ ... 

ರವರ ಮಗ ಮಗಳು / ಪತಿ/ ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ 
ತಾಲ್ಲೂಕು ......... ಗ್ರಾಮದಲ್ಲಿ 

ವಾಸವಾಗಿರುವ 
ಇವರು ಒಂದನೇ ತರಗತಿಯಿಂದ ............. 

......... .. ತರಗತಿಯವರೆಗೆ ........... 
.... ತಾಲ್ಲೂಕು 

.. ...... ಪಟ್ಟಣ 

.... ... ಶಾಲೆಯಲ್ಲಿ ವ್ಯಾಸಂಗ 
ಮಾಡಿ 

... ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ 
ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ 
ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 
ಮೇಲು ರುಜು 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 

ಮುಖ್ಯೋಪಾಧ್ಯಾಯರ ಸಹಿ 
ಕಛೇರಿಯ ಮೊಹರು 

ಮತ್ತು ಸಂಸ್ಥೆಯ ಮೊಹರು 


ಸಹಿ 


ದಿನಾಂಕ : 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


ಶ್ರೀ /ಶ್ರೀಮತಿ ......... ರವರ ಮಗ/ ಮಗಳು / ಪತಿ/ ಪತ್ನಿ /ಶ್ರೀಮತಿ/ಕುಮಾರಿ ......... 

.. ....................... 
ತಾಲ್ಲೂಕು ......... ಗ್ರಾಮದಲ್ಲಿ ವಾಸವಾಗಿರುವ ಇವರು 

ನೇ ತರಗತಿಯಿಂದ 
............ ನೇ ತರಗತಿಯವರೆಗೆ ......... 

.................. ಶೈಕ್ಷಣಿಕ ವರ್ಷದಿಂದ 
..... ಶೈಕ್ಷಣಿಕ ವರ್ಷದವರೆಗೆ 

... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 
ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಸಲ್ಲಿಸಬೇಕಾದ ನಿರಾಕ್ಷೇಪಣ ಪ್ರಮಾಣ ಪತ್ರ 


. .... ... 


......... 


ಶ್ರೀ /ಶ್ರೀಮತಿ.... ... .....ಆದ ಇವರು ರಾಜ್ಯ /ಕೇಂದ್ರ ಸರ್ಕಾರದಲ್ಲಿ 

( ಪದನಾಮ ) 
. ಇಲಾಖೆಯಲ್ಲಿ ಖಾಯಂ/ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ. ......... ರಿಂದ 

......ರವರೆಗೆ 
ಹೊಂದಿರುವರು. ಇವರು ಕರ್ನಾಟಕ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಯ ಪರೀಕ್ಷೆಗೆ ಅರ್ಜಿ 
ಸಲ್ಲಿಸಲು ಅನುಮತಿ ನೀಡಿದೆ. 


ಸ 


ನೇಮಕಾತಿ ಪ್ರಾಧಿಕಾರಿಯವರ ಸಹಿ ಮತ್ತು ಮೊಹರು 


ದಿನಾಂಕ : 


CERTIFICATE TO BE FURNISHED BY THE STATE /CENTRAL GOVT SERVANTS 


Certified that Sri /Smt.. 


....... .....holds a permanent/temporary post under the State / Central 


Govt as ... . ..... ...... . 


............ ( Designation ) in the Dept . of ........... 


............... from .......... 


.............. to 


. ... ... .. .. . 


He/She is permitted to apply for the post of Assistatnt Conservator of Forests in the Department of Karnataka 


Forest,Ecology and Environment. 


Signature of the Appointment Authority with Seal 


Date : 


Place : 


ಭಾಗ ೫ 


0200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 

GOVERNMENT OF KARNATAKA 


DEPARTMENT OF SAINIK WELFARE AND RESETTLEMENT 


Office of the Deputy Director 
Department of Sainik Welfare & Resettlement 

(Karnataka ) 


No . 


Date : 


CERTIFICATE 


This is to certify that Shri/Ssmt/Kum .. 


........is an applicant for ... 


... in Karnataka is the 


spouse/son /daughter of No.....................Rank.......... 


Name 


............who died /was permanently disabled while in service according to the certificate issued by 


Defense Authority . He died /was permanently disabled on .............. 


Home address of the individual at the time of joining Defense Service as per the records is: 


Place : 


Signature of the Deputy Director 


Date : 


Department of Sainik Welfare & Resettlement 


District 


Physical Standards Certificate 
For the post of Assistant Conservator of Forests 


(Issued by the Govt. Medical Officer not below the rank of Assistant Surgeon ) 


I do hereby certify that I have examined Sri/Smt... 


. . 


... ......... and noted the result of the examination as under : 


For Men and Women : 


a ) Height (cms) 


b ) Chest girth (cms) 


i. Minimum Exhalation 


ii.Minimum Expansion on Inhalation 


For men and Women 


(i) Distant Vision : 


( ii) Near Vision : 


Each eye must have full field vision . Colour blindness squint or any morbid conditions of the eyes or lids of either eye shall be 
disqualification . 


3 . 


Hearing 


(i) 


Rinner s Test: 


( ii) Webber s Test : 


(iii) 


Tests for vertigo : 


Any defect observed during the test mentioned above shall be a disqualification . 


೧೬೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


4 , 


Anyone of the following shall also be physical disqualifications: 


(i) 


Knock -knees: 


( ii) Bow legs : 


(iii) 


Flat feet: 


(iv) Varicose veins: 


| certify that Sri/Smt. 


.. is free from all congenital diseases and or deformities . 


Place : 


Signature of the Doctor: 


Date : 


Name: 


K . M . C . Registration No. 


Designation : 


Seal 


CAUTION NOTE : If this certificate is found to be false , the issuing authority is liable for criminal action against him /her. 


P . R . 174 
SC -250 


ಮಂಡ್ಯ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ 
ಸುವರ್ಣಸೌಧ, ಮಂಡ್ಯ - 571401 . 

ಪ್ರಕಟಣೆ 
ಸಂ :ಉಕಾt: ಸಿ3:ಸಿಆ‌ :42 / 2011 - 12 , ದಿನಾಂಕ:18- 06 - 2018, 
ವಿಷಯ :- ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ಗ್ರೇಡ್- 1 

ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಬ್ಯಾಕ್‌ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ವಿಚಾರ. 
ಉಲ್ಲೇಖ:- 1) ಸರ್ಕಾರದ ಅಧಿಕೃತ ಜ್ಞಾಪನ ಸಂ : ಗ್ರಾಅಪ :350:ಗ್ರಾಪಂಕಾ:95, ದಿ: 14 - 12 -1998. 

2) ಸರ್ಕಾರದ ಅಧಿಸೂಚನೆ ಸಂ : ಡಿಪಿಆ‌:13:ಎಸ್‌ಬಿಸಿ:2001 , ದಿನಾಂಕ: 21 - 11 - 2001. 
3) ಸರ್ಕಾರದ ಅಧಿಸೂಚನೆ ಸಂ : ಡಿಪಿಆ‌:13:ಎಸ್‌ಬಿಸಿ: 2001 , ದಿನಾಂಕ: 01 - 06 - 2002 . 
4) ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ:03 - 10 - 2017. 

ಈ ಕಛೇರಿಯ ಸಮಸಂಖ್ಯೆ ಪತ್ರಿಕಾ ಪ್ರಕಟಣೆ ದಿನಾಂಕ:02 - 01 - 2018. 
ಈ ಕಛೇರಿಯ ಸಮಸಂಖ್ಯೆ ತಿದ್ದುಪಡಿ ಅಧಿಸೂಚನೆ ದಿನಾಂಕ:22 - 02 - 2018, 

* * * * * * 
ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರೇಡ್ -1 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವೃಂದದಲ್ಲಿ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಬ್ಯಾಕ್‌ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಉಲ್ಲೇಖ ( 4) ರ ಅಧಿಸೂಚನೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಹಾಗೂ ಉಲ್ಲೇಖ 
(6) ರಲ್ಲಿ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. ಉಲ್ಲೇಖ (1) (2) & (3) ರಲ್ಲಿನ ಆದೇಶದಲ್ಲಿನ ನಿರ್ದೇಶನಗಳಂತೆ ಸ್ವೀಕೃತವಾಗಿರುವ ಅರ್ಜಿಗಳ 
ಪಟ್ಟಿಯನ್ನು ತಯಾರಿಸಿ ಉಲ್ಲೇಖ (3) ರನ್ವಯ ಪ್ರಕಟಣೆ ಮಾಡಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಅದರಂತೆ ಬಂದಿರುವ ಆಕ್ಷೇಪಣೆಗಳನ್ನು 
ನಿಯಮಗಳನ್ವಯ ಪರಿಶೀಲನೆ ಮಾಡಿ, ಅಧಿಸೂಚನೆ ಹೊರಡಿಸಲಾಗಿದ್ದ ಎರಡು ಬ್ಯಾಕ್‌ಲಾಗ್ ಹುದ್ದೆಗಳಿಗೆ ಅಂದರೆ ಪರಿಶಿಷ್ಟ ಜಾತಿಯ ಸಾಮಾನ್ಯ ಎರಡು 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಅನುಬಂಧ ಲಗತ್ತಿಸಿದೆ. ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ನಿಬಂಧನೆಗಳನ್ನು ವಿಧಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂ : ಡಿಪಿಆ‌:13:ಎಸ್‌ಬಿಸಿ:2001, ದಿನಾಂಕ:21 - 11 - 2001 ಮತ್ತು ಸರ್ಕಾರದ ಅಧಿಸೂಚನೆ ಸಂ : ಡಿಪಿಆ‌:13: ಎಸ್‌ಬಿಸಿ: 2001, 
ದಿನಾಂಕ: 01 - 06 -2002ರಲ್ಲಿನ ನಿಯಮಗಳನ್ವಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಸರ್ಕಾರವು ಉಲ್ಲೇಖ (4 ) ರಲ್ಲಿ ನೀಡಿರುವ 
ನಿರ್ದೇಶನಗಳಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ -1 ಹುದ್ದೆಗೆ ನಿಗದಿಪಡಿಸಿರುವ ಅಂಗೀಕೃತ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಗಳ ಎಲ್ಲಾ 
ವರ್ಷದ ಅಂಕಗಳ ಸರಾಸರಿಯನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. 
1. ಅನುಬಂಧದಲ್ಲಿರುವ ಅಭ್ಯರ್ಥಿಗಳು ಮೂಲ ಎಸ್.ಎಸ್. ಎಲ್.ಸಿ . ಅಂಕಪಟ್ಟಿ, ಎಲ್ಲಾ ವರ್ಷದ ಪದವಿ ಪರೀಕ್ಷೆಗಳ ಮೂಲ ಅಂಕಪಟ್ಟಿಗಳು, ಜಾತಿ 

ಪ್ರಮಾಣ ಪತ್ರ , ಆಧಾರ್ ಅಥವಾ ಸರ್ಕಾರದಿಂದ ನೀಡಿರುವ ಯಾವುದೇ ಭಾವಚಿತ್ರವುಳ್ಳ ಗುರುತಿನ ಚೀಟಿ ಹಾಗೂ ವಾಸ ಸ್ಥಳ ದೃಢೀಕರಣ 

ಪ್ರಮಾಣ ಪತ್ರವನ್ನು ದಿನಾಂಕ :02 - 07 -2018 ರಂದು ಹಾಜರುಪಡಿಸುವುದು. ತಪ್ಪಿದಲ್ಲಿ ಆಯ್ಕೆಯನ್ನು ರದ್ದುಪಡಿಸಲಾಗುತ್ತದೆ. 
2. ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳು ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. ಸ್ಥಳ ನಿಯುಕ್ತಿಗೊಳಿಸಿದ ಗ್ರಾಮ 

ಪಂಚಾಯಿತಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸಿದ್ಧರಿರಬೇಕು. 


8(d 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೭ , ೨೦೧೮ 

೧೬೧೩ 
3. ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ಪ್ರಕಟಿಸಲಾಗಿರುವ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗದಿದ್ದ ಪಕ್ಷದಲ್ಲಿ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆ ಮಾಡಿ 

ಪ್ರಕಟಿಸಲಾಗಿರುವ ಅಭ್ಯರ್ಥಿಗಳನ್ನು ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು . 
ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ದಾಖಲಿಸಿರುವ ಜನ್ಮ ದಿನಾಂಕ ಮತ್ತು ಪದವಿಯ ಅಂಕಗಳು ಮತ್ತು ಇತರೆ ಮಾಹಿತಿ ಆಧಾರದ ಮೇಲೆ 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧಪಡಿಸಿದೆ. ಅಭ್ಯರ್ಥಿಗಳು ತಪ್ಪು ಮಾಹಿತಿ ನಮೂದಿಸಿದ್ದಲ್ಲಿ ಅಭ್ಯರ್ಥಿಗಳೇ ನೇರ ಜವಾಬ್ದಾರರಾಗಿದ್ದು, ಆಯ್ಕೆ 
ಪ್ರಾಧಿಕಾರ ಜವಾಬ್ದಾರರಲ್ಲ. 

ಆಯ್ಕೆ ಪ್ರಾಧಿಕಾರ ಹಾಗೂ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ , 

ಜಿಲ್ಲಾ ಪಂಚಾಯತ್, ಮಂಡ್ಯ. 
ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರೇಡ್ -1 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಬ್ಯಾಕ್ ಲಾಗ್ ಹುದ್ದೆಗಳಿಗೆ ಆಯ್ಕೆಯಾಗಿರುವ 

ತಾತ್ಕಾಲಿಕ ಅಭ್ಯರ್ಥಿಗಳ ಪಟ್ಟಿ. 

ಅನುಬಂಧ 
ಆಯ್ಕೆ ಪಟ್ಟಿ 

ಗಳಿಸಿರುವ 
ಆಯ್ಕೆಯಾದ ಅಭ್ಯರ್ಥಿಯ ಹೆಸರು 

ಜನ್ಮ ದಿನಾಂಕ ವಯಸ್ಸು ವಿದ್ಯಾರ್ಹತೆ ಶೇಕಡವಾರು ವರ್ಗದ ವಿವರ | ಷರಾ 
ಮತ್ತು ವಿಳಾಸ 

ಅಂಕಗಳು 
ಶ್ರೀ ಸಂಗಪ್ಪ ಚವಾಣ್ ಬಿನ್ ತುಕರಾಮ್, 

33 ವರ್ಷ 
12 /08/1984 

ಪರಿಶಿಷ್ಠ ಜಾತಿ 

ಬಿ . ಎ . 92 .1 % 
ನೆಬಗೇರಿ ಗ್ರಾಮ , ಮುದ್ದೇಬಿಹಾಳ ತಾ||, 

3 ತಿಂಗಳು 

ಲಮಾಣಿ 
ವಿಜಯಪುರ ಜಿಲ್ಲೆ - 586129 
ಶ್ರೀ ಶಿವಕುಮಾರ ಕೆ. ಪಿ ಬಿನ್ 
ಪುಟ್ಟಮಾದಯ್ಯ , 29 ವರ್ಷ 

ಪರಿಶಿಷ್ಟ ಜಾತಿ 
04 / 0 /1988 

77.34 
ಕ್ಯಾತನಹಳ್ಳಿ ಗ್ರಾಮ , ಬಿ . ಜಿ. ಪುರ ಹೋll, 

1 ತಿಂಗಳು 

ಆದಿ ಕರ್ನಾಟಕ 
ಮಳವಳ್ಳಿ ತಾ||, ದೊಡ್ಡಬೂಹಳ್ಳಿ ಅಂಚೆ, 
ಮಂಡ್ಯ ಜಿಲ್ಲೆ - 571463 

ಹೆಚ್ಚುವರಿ ಆಯ್ಕೆ ಪಟ್ಟಿ 
ಶ್ರೀ ಮೋಹನರಾಜ ಪಿ. ಬಿನ್ ಪರಶಪ್ಪ , 

33 ವರ್ಷ 

ಪರಿಶಿಷ್ಟ ಜಾತಿ 
# 8 - 9 - 64 , ಡಾ | ಬಿ . ಆರ್. ಅಂಬೇಡ್ಕರ್ 01/ 06 /1984 

ಬಿ . ಎ . | 77 
5 ತಿಂಗಳು 

ಮಾದಿಗ 
ನಗರ , ಹರಿಜನವಾಡ, 

ರಾಯಚೂರು- 584101 
ಶ್ರೀ ವಿಜಯಕುಮಾರ್ ಬಿನ್ ಮಲ್ಲಪ್ಪ, 

ಪರಿಶಿಷ್ಠ ಜಾತಿ 
ಹುಲಿಗಮ್ಮ ಗುಡಿ ಹತ್ತಿರ, ವಡ್ಡರ ಓಣಿ, 

30 ವರ್ಷ 
01 - 06 - 1987 

ಬಿ.ಸಿ.ಎ . 74.42 ಆದಿ ಕರ್ನಾಟಕ 
ಮಸ್ಕಿ, ಲಿಂಗನಸೂರು ತಾಲ್ಲೂಕು, 

5 ತಿಂಗಳು 
ರಾಯಚೂರು ಜಿಲ್ಲೆ- 584124 
PD , 43 

ಆಯ್ಕೆ ಪ್ರಾಧಿಕಾರ ಹಾಗೂ 
SC . 25 

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, 

ಜಿಲ್ಲಾ ಪಂಚಾಯತ್, ಮಂಡ್ಯ. 
KARNATAKA STATE BOARD OF AUQAF 
[Constituted by the Government ofKarnataka under the Wakf Act, 1995 (CENTRAL ACT-43 OF 1995 )] 
" Darul Awkaf" No. 6 , Cunningham Road , Bengaluru -560052 . 

CORRIGENDUM 
No . KSBAMSC/179VJR/ 2016-17 , Dated : 23.06. 2018. 
Sub:- Correction of entries of Gazette Notification No .KTW 531 ASA 74 , dated : 14 .02 .1974 at 

Sl. No . 152 , 154 and 191 published in Gazette Notification in respect of Ghasmandi 
Sunnat Jamat, Chota Asar Masjid , Vijayapur. 

* * * * * * 


ಬಿ . ಎಸ್ಸಿ., 


Ghasmandi Sunnat Jamat, Chota Asar Masjid , Vijayapur District is Gazette Notified Waqf Institution as per 
Gazette Notification No. KTW 531 ASA 74 , dated : 14 .02 . 1974 . 

- The Waqf Officer, Vijayapur While forwarding letter dated :16 .08. 2017 along with revenue records has requested to 
incorporate the necessary correction in respect of the said Waqf and its properties in the Gazette , which is wrongly shown in the 
Gazette Notification and requested to issue corrected certificate To justify , the District Waqf Officer has forwarded necessary 
documents . 

Accordingly , a Public Notice was issued bearing No . KSBA /MSC / 179 /VJR / 2016 - 17 , dated : 25 .09. 2017 inviting objections / 
suggestions from the General Public for the proposed correction of entries. The District Waqf Officer vide his letter dated : 12 . 12 . 2017 
alongwith mahazar dated : 30 . 10 . 2017 reported that, objections / suggestions are not received . Hence , he has requested to issue 
Corrigendum . 

The said matter was placed before the Administrator after examining the proposal has accorded its approval on 10 .01. 2018 . 
Hence , this corrigendum . 


OLOS 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೭ , ೨೦೧೮ 


ಭಾಗ ೫ 


Existing Entries 


Corrected Entries 


No . 


No . 


Name and 
Address 


Name of the 
Waqf, sunni or 

Shia to be 
specific and 
Location 


Description 
of Waqf properties and 
particulars thereof such as 

Survey No. House. No ., 
Boundaries, Village, Town. 


Name and 
Address 

of the 
Muthavalli 


Description 
ofWaqf properties and particulars 

thereof such as Survey No . 
House. No., Boundaries, Village , 

Town . 


of the 


Muthavalli 


Name of the 
Waqf, sunni 

or Shia to 
be specific 

and 
Location 
Gasmandi 

Ashur 
Khana , 
Vijayapur 
(Sunni) 


152 


Area 256 Sq . 


152 


President, 


CTS 
No . 579 


Kidmat Ali 
Abdul Sahib 


Yards 01 Shop 


Ghasmandi 


Gasmandi 
Ashur Khana , 
Vijayapur 
(Sunni) 


and open side. 


Sunnat 
Jamat, Chota 
Asar Masjid , 
Vijayapur. 


154 


Open Space 


Abdul 


154 


Fatee Masjid 

Sunni, 
Vijayapur 


CTS 
No. 517 


Hamid 
Murtuza 
Maniyar 


Fateh 
Masjid 
( Sunni), 
Vijayapur 


CTS No. 579 East: Road , 
Area : 256 Sq. West: Sy . No. 608 
yard (214 .04 

& 578 , 
Sq.Mts) 

North : 
Mosque, Open Sy . No. 607 .606 

Space & 580, South : Sy. 
Building & No. 578 

Shop 
CTS No. 517 East: Road 
Ward No. 02 , West: Road 
Vijayapur, Area North : Sy.No. 515 || 
194 Sq. Yards and 516 , 
( 162.21 Sq.Mts ) South : Road 
Mosque, Shop 
and Madarsa 
CTS No. 220 East: Road 
Ward No . III West : Sy .No. 219 

Vijayapur, North : Sy .No.219 
Mosque & Shops, South : Sy.No. 219 

Area : 56 Sq . 
Yard (46 .82 Sq. 

Mts ) 


President, 
Ghasmandi 

Sunnat 
Jamat, Chota 
Asar Masjid , 
Vijayapur. 


191 


191 


CTS 
No. 220 
Ward No. 


Area : 56 
Sq . Yards 


Sarkari Old 
Mosque , 
Vijayapur 
(Sunni) 


Archeological 
Dept., 


Zamarud 
Masjid 
(Sunni), 
Vijayapur 


President, 
Ghasmandi 

Sunnat 
Jamat, Chota 
Asar Masjid , 

Vijayapur 


PD . 42 Office note approved by the Administrator, 

Chief Executive Officer , 
SC .05 Karnataka State Board of Auqaf. 

Karnataka State Board of Auqaf. 
IN THE COURT OF THE CITY CIVIL JUDGE AND SESSIONS AT BENGALURU (CCH - 21) 

P & SC .No . 25023 /17 
BETWEEN 


Smt. Yogamma 
D /o Gurumurthy, 
Aged about 74 years , 
Residing at Senha Garden 
Church Road , K .Chanasandra 
Hormavue Post, Bengaluru 


PETITIONER 


AND 


Nil 


RESPONDENT 


SPOT CITATION 
WHEREAS, the above named petitioner have filed the above petition under section 372 of Indian Succession Act before the 
court seeking an order for grant of Succession Certificate in favour of petitioner to receive the balance , SCHEDULE : National Savings 
Certificates totally 14 Nos , (7 Nos. each 1,000 /-, one Rs.5 ,000 /- and 6 Nos . Rs. 10 ,000 /-) totally a sum of Rs.70 ,000 /-, (savings certificate 
Nos, namely 1) 38CC903843 , 2) 47AA876543, 3) 38CC903844 , 4 ) 47AA875901 , 5 ) 47AA875902, 6 ) 47AA875903, 7) 47AA875904, 
8 ) 34CC033075 , 9) 89CC605962 , 10 ) 89CC60596J, 11) 34CC033074 , 12 ) 38CC78J986 , 13 ) J4EE74J975 and 14 ) 45BBJ2264J and 
Bank Deposit amount in the savings account No . 04182010024250 , Shoolay Branch , Bengaluru -25 , deposited amount a sum of 
Rs. 36 ,685 .74 /- together with interest and to deal with the same without any impediment which is held in the name of late 
G .Bhuvaneshwar, who died on 27 .8 .2011. 

Interested parties are hereby directed to appear before this court in person or by a pleader duly instructed on 20 - 10 - 2018 at 
11 O Clock (CCH - 21) to object the petition failing which , the matter will be heard and determined . 
Given undermyhand and seal of the Court on this 14th day of September 2018 . 

BY ORDER OF THE COURT, 
PD - 45 

Assistant Registrar 
SC -05 

City Civil Court ,Mayo Hall Unit 

Bengaluru 


ಭಾಗ ೫ 


೧೬೧೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೭ , ೨೦೧೮ 

ಪೊಲೀಸ್ ಇಲಾಖೆ 
ಪೊಲೀಸ್ ಆಯುಕ್ತರವರ ಕಛೇರಿ, ಬೆಂಗಳೂರು ನಗರ 

ಆಯ್ಕೆ ಪಟ್ಟಿ ಭಾಗ - 05 

ಸಂಖ್ಯೆ: ಸಿಬ್ಬಂದಿ - 8 / 23/ ಸಿಓಪಿ/ 2018, ದಿ : 12/ 09 / 2018 
( 1575 ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ & ಮಹಿಳೆ) ಹುದ್ದೆಗಳ ನೇಮಕಾತಿ ಕುರಿತು. 
1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್ ಡಿ 46 ಪೊಸಿಆ 2016 , ದಿ : 26 - 07 - 2016. 
2 . ನೇಮಕಾತಿ ಅಧಿಸೂಚನೆ ಸಂ .09 /ನೇಮಕಾತಿ -4 /2017 - 18, ದಿ: 01/06 /17. 
3, ಎಡಿಜಿಪಿ ನೇಮಕಾತಿ ರವರ ಪತ್ರ ಸಂಖ್ಯೆ: 11(ಎಲ್) ನೇಮಕಾತಿ - 04 /2017 -18, ದಿ: 16/01 /2018 
4. ಮೊದಲನೇ ಮತ್ತು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ದಿನಾಂಕ ಕ್ರಮವಾಗಿ: ದಿನಾಂಕ: 13 -12 -2017 , 19 - 07 - 2018, 


ವಿಷಯ : 
ಉಲ್ಲೇಖ: 


ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂದಿಸಿದಂತೆ ಬೆಂಗಳೂರು ನಗರದಲ್ಲಿ ಖಾಲಿ ಇರುವ 1575 ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ & ಮಹಿಳೆ) ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಡಿಸಿರುವ 
ಉಲ್ಲೇಖ- 01ರ ಅಧಿಸೂಚನೆಯಂತೆ ಉಲ್ಲೇಖ - 04ರ ದಿನಾಂಕ: 19 - 07 - 2018 ರಂದು ಪ್ರಕಟಿಸಲಾದ 2ನೇ ತಾತ್ಕಾಲಿಕ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾದ ಅರ್ಹ ಅಭ್ಯರ್ಥಿಗಳಲ್ಲಿ ಕೆಲವರ ಮೂಲ ದಾಖಲಾತಿ ಪರಿಶೀಲನೆ ಕಾರ್ಯ 
ಮುಗಿದಿದ್ದು , ನೇಮಕಾತಿ ಆದೇಶಕ್ಕೆ ಅರ್ಹರಿರುವ ಅಭ್ಯರ್ಥಿಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 
ವಿಶೇಷ ಸೂಚನೆ : 

1) ಆಯ್ಕೆ ಪಟ್ಟಿ ಭಾಗ-05 ರಲ್ಲಿ ಪ್ರಕಟವಾದ ಅಭ್ಯರ್ಥಿಗಳ ನೇಮಕಾತಿಯು ಯಾವುದೇ ವೇಳೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ/ ಮಾನ್ಯ ನ್ಯಾಯಾಲಯಗಳಲ್ಲಿನ ಪ್ರಕರಣಗಳ ಅಂತಿಮ ತೀರ್ಪುಗಳಿಗೆ ಒಳಪಟ್ಟಿರುತ್ತದೆ. 
2) ನೇಮಕಾತಿ ಪ್ರಕ್ರಿಯೆಯ ಇನ್ನುಳಿದ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ/ವೈದ್ಯಕೀಯ ಪರೀಕ್ಷೆಗಳು ಪ್ರಗತಿಯಲ್ಲಿದ್ದು, ಅಗತ್ಯ ಪರಿಶೀಲನೆ ಮುಗಿದ ನಂತರ ಹಂತಹಂತವಾಗಿ ಆಯ್ಕೆಪಟ್ಟಿಯಲ್ಲಿ ಸೇರಿಸಿ ಪ್ರಕಟಿಸಲಾಗುವುದು. 
3) ಅಭ್ಯರ್ಥಿಗಳ ಜೇಷ್ಠತೆಯನ್ನು ಕೆ. ಸಿ. ಎಸ್ . ( ಜೇಷ್ಠತೆ) ನಿಯಮಗಳು 1957 ರಂತೆ ಹಾಗೂ 1575 ಸಂಖ್ಯೆಯ ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್ ರವರ ಅಂತಿಮ ಆಯ್ಕೆಪಟ್ಟಿಯಂತೆ ಪರಿಗಣಿಸಲಾಗುವುದು. 
SEL LIST APPLICATION 

TOTAL SELECTION 
SL.NO . 

ROLL NO NAME _ ELIGIBLE 

DOB CAT 
SL NO NO 

MARKS 

CATEGORY 


- 29 


1121324 


5294023 


VISHWANATH S HANCHINALAMATH 


22 -08 -1992 


Зв 


83 | 


KAN _ GM _ M 


1192381 


5362513 


ABHISHEKA CJ 


02 - 06 -1993 


3A 


83 


KAN _ GM _ M 


1109417 


5333056 


RAVIVN 


06 -07 -1990 


2A 


| 


82.75 


KAN GM _ M 


1118842 


5329368 


MILINDRA 


21 -10-1990 


SC 


80 


OTH _ GM _ M 


1184700 


5275066 


PRADEEP KUMAR BC 


20 - 06 -1994 


ЗА 


80 


RUR _ GM _ M 


1176733 


5278165 


MANUKUMAR M . 


04 -03 -1993 


293 | 


3B 


78 .75 


OTH _GM _M 


OLOS 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


SL .NO 


SEL LIST 
SL NO 


APPLICATION 

NO 


ROLL NO 


NAME _ ELIGIBLE 


DOB 


CAT 


TOTAL 
MARKS 


SELECTION 
CATEGORY 


167 


1133282 


5271260 


SHARANABASAV AMBIGER 


30 -07 - 1990 


78 


RUR _ GM _ M 


C1 
3B 


181 


1171438 


5267950 


SOMESH SM 


10 -05 - 1993 


77 . 75 


OTH _GM _ M 


227 


1129900 


5355224 


SRIDHARA H 


04 -06 - 1995 


77 .5 


RUR _ GM _ M 


230 


1191059 


5348011 


CHANNABASAVA 


01- 06 - 1996 


C1 


77 .5 


RUR _ GM _ M 


239 


1127132 


5273814 


BHIRAPPAT ACHCHIGAR 


01-07 -1993 


24. 


77 .25 


RUR _ GM _ M 


262 


1150405 


5286840 


RAVAT TAMAGOND 


12 -07 - 1990 


Зв 


76 .75 


RUR _ GM _ M 


267 


1100461 


5270975 


SANTOSH TADLAGI 


01- 06 - 1992 


3B 


76 .75 


RUR _ GM _ M 


268 


1155682 


5288607 


KASAPPA KALLOOR 


06 -07 -1992 


76 . 75 


RUR _GM _ M 


275 


1102467 


5271370 


VIJAYAKUMAR PATTAR 


05 -07- 1995 


ЗВ 


76 . 75 


RUR _GM _ M 


323 


1177744 


5280609 


RAMALINGA PUJARI 


02-06 - 1994 


SC 


76 .25 


OTH _GM _ M 


336 


1121500 


5276045 


PARASAPPA MADAR 


10 -04 - 1997 


SC 


76 .25 


OTH _GM _M 


370 


1188456 


5288437 


VINUKUMARA MJ 


20 - 06 - 1996 


75 .5 


OTH _GM _ M 


456 


1111310 


5297154 


PRAKASH B MUDHOL 


01-03 - 1992 


2A 


74 .75 


PDP _GM _ M 


570 


1172449 


5362631 


SHIVARAJAS 


05 - 01- 1991 


3A 


73 .75 


KAN _ 3A _ M 


574 


1169709 


5287083 


RAJEGOWDA DM 


06 -07 - 1991 


24 


73 .75 


KAN _ 2A _ M 


579 


1177001 


5294593 


MAHANTESH GANIGER 


01-06 - 1992 


2A 


73.75 


KAN _ 2A _ M 


581 


1122011 


5336262 


NINGAPPAR 


01 -10 - 1992 


2A 


73 .75 


KAN _ 2A _ M 


585 


1196366 


5293165 


SHIVAPPA LAMANI 


02 -06 - 1993 


73.75 


KAN _ SC _ M 


599 


1142296 


5285106 


BHIMASHANKAR KOLI 


01-09- 1995 


C1 


73. 75 


KAN _ C1_ M 


638 


1142773 


5337289 


SANTHOSHA RG 


14 - 11 - 1991 


3B 


73.25 


RUR _ 3B _ M 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೭, ೨೦೧೮ 


on2 


SL .NO . 


SEL LIST 
SL NO 


APPLICATION 

NO 


ROLL NO 


NAME _ ELIGIBLE 


DOB 


CAT 


TOTAL 
MARKS 


SELECTION 
CATEGORY 


648 


1131317 


5317916 


SHNKAPPA SHILAVANTAR 


18 -06 -1994 


ЗВ 


73. 25 


RUR _ 3B _ M 


692 


1142011 


5266265 


MALAPPA PUJARI 


04 - 06 - 1995 


2A 


73 


RUR _ 2A _M 


702 


1103075 


5366134 


MARUTI SUNAGAR 


08 - 10 - 1990 


72 .75 


RUR _ C1_ M 


706 


1178642 


5295992 


HANAMANTH SHEBANNAVAR 


31 - 07 - 1991 


2A 


72 .75 


RUR _ 2A _ M 


710 


1185333 


5288657 


SIDDAPPA PUJARI 


01- 06 -1992 


24 


72 . 75 


RUR _ 2A _ M 


751 


1124306 


5341679 


CHETANA U G 


09 -02- 1992 


72.5 


RUR _ 2A _ M 


784 


1166281 


5275612 


TUKARAM KOKATANUR 


15 -06 - 1994 


72.5 


RUR _ 2A _ M 


799 


1176595 


5283163 


SANJEEV HANAMANT GINNI 


30 - 06 - 1995 


72 .5 


RUR _ 2A _ M 


800 


1142735 


5293636 


MALLAPPA MAYAPPA KADLI 


17 -07 - 1995 


2Α 


72 .5 


RUR _ 2A _ M 


861 


1136227 


5282039 


ΜΑΝΙΚΑΝΤΑ KM 


13-05 - 1996 


2A 


72 


OTH _ 2A _ M 


OM 


885 


1138116 


5278447 


SANTHOSH JR 


05 -04 - 1995 


71.75 


ОТН_ ЗА _ м 


890 


1165489 


5311581 


DEVAPPA KULAMI 


03 -08 -1990 


71 .5 


OTH _ 2A _ M 


894 


1101331 


5279357 


DHANARAJKALLUR 


01-06 - 1991 


SC 


71.5 


RUR _ SC _ M 


943 


1140736 


5274220 


HASANSAHEB GUNDAWAN 


22 - 06 - 1994 


2B 


71. 25 


RUR _ 2B _ M 


963 


1172416 


5280521 


MAHAMMADSA TAMBOLI 


22 -07 -1996 


2B 


| 


71. 25 


RUR _ 2B _ M 


974 


1151602 


5345854 


MALLAYYA 


06 -04 - 1992 


SC 


71 


RUR _ SC _ M 


988 


1147954 


5363295 


VENKATESHNAIK HS 


01-06 - 1995 


SC 


71 


RUR _ SC _ M 


990 


1105313 


5296387 


M MUJAPHIR 


01- 06 - 1991 


2B 


70.75 


PDP _ 2B _ M 


1004 


1177501 


5361563 


NINGARAJU CM 


25 -09 - 1990 


SC 


70 .5 


RUR _ SC _ M 


1235 


1106343 


5317535 


BASAVARAJ ARAMANI 


12 -06 - 1976 


12A 


21. 5 


EXS _ 2A _ M 


೧೬೧೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


SL .NO 


SEL LIST 
SL NO 


APPLICATION 

NO 


ROLL NO 


NAME_ ELIGIBLE 


DOB 


CAT 


TOTAL 
MARKS 


SELECTION 
CATEGORY 


64 


1193743 


5266219 


LAKSHMIKJ 


11 - 05 - 1993 


- 2A 


66 


RUR _GM _ F 


1141132 


5311434 


SAKKUBAYI 


16 - 05 -1992 


2A 


65 


OTH _ GM _ F 


158 


1151236 


5283768 


RAJASHREE ALMEL 


20 - 06 -1995 


60.5 


RUR _ 3B _ F 


159 


1122832 


5286541 


BHAGYASHREE DODAMANI. 


01 - 07 -1997 


SC 


60. 5 


KAN _ SC _ F 


194 


1106725 


5342219 


SWATHIHR 


22 -04 -1995 


2A 


59 


RUR _ 2A _ F 


229 


1123251 


5279408 


01 - 06 - 1997 


SC 


58 


RUR _ SC _ F 


SHIRUBAIVASANT RATHOD 

GEETHA C 


238 


1115864 


5266204 


30- 07 - 1997 


SC 


57 .75 


RUR _ SC _ F 


248 


1180757 


5271711 


RESHMA JAMADAR 


01 - 06 - 1995 


2B 


57 .5 


KAN _ 2B _ F 


ಸದಸ್ಯ ಕಾರ್ಯದರ್ಶಿಗಳು, 
ಸಿ. ಪಿ. ಸಿ, ನೇಮಕಾತಿ ಸಮಿತಿ & 
ಉಪ ಪೊಲೀಸ್ ಆಯುಕ್ತರು, 


ಸಿ. ಎ . ಆರ್ ( ದಕ್ಷಿಣ), ಬೆಂಗಳೂರು ನಗರ. 


ಅಧ್ಯಕ್ಷರು, 
ಸಿ . ಪಿ . ಸಿ, ನೇಮಕಾತಿ ಸಮಿತಿ & 

ಉಪ ಪೊಲೀಸ್ ಆಯುಕ್ತರು, 
ಸಿ.ಎ .ಆರ್. (ಕೇಂದ್ರ), ಬೆಂಗಳೂರು ನಗರ. 

ಸದಸ್ಯರು, 
ಸಿ. ಪಿ. ಸಿ. ನೇಮಕಾತಿ ಸಮಿತಿ & 

ಜಿಲ್ಲಾ ಅಧಿಕಾರಿಗಳು , 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 


ಸದಸ್ಯರು, 
ಸಿ. ಪಿ . ಸಿ. ನೇಮಕಾತಿ ಸಮಿತಿ & 
ಸಹಾಯಕ ಪೊಲೀಸ್ ಆಯುಕ್ತರು-2, 
ಸಿ. ಎ . ಆರ್ (ಉತ್ತರ), ಬೆಂಗಳೂರು ನಗರ. 


ಸದಸ್ಯರು, 
ಸಿ . ಪಿ . ಸಿ , ನೇಮಕಾತಿ ಸಮಿತಿ & 

ಜಂಟಿ ನಿರ್ದೇಶಕರು , 
ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ, 

ಬೆಂಗಳೂರು ನಗರ. 


ಬೆಂಗಳೂರು ನಗರ. 


PR - 176 


SC -05 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೭ , ೨೦೧೮ 

೧೬ ೧೯ 
ಪೊಲೀಸ್ ಇಲಾಖೆ 
ಪೊಲೀಸ್ ಆಯುಕ್ತರವರ ಕಛೇರಿ, ಬೆಂಗಳೂರು ನಗರ 

ಆಯ್ಕೆ ಪಟ್ಟಿ ಭಾಗ - 05 

ಸಂಖ್ಯೆ :ಸಿಬ್ಬಂದಿ - 8 / 24 / ಸಿಓಪಿ/2018 , ದಿನಾಂಕ: 12 / 09 / 2018 
ವಿಷಯ : | 352 ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ & ಮಹಿಳೆ) ( ಹೆಚ್. ಕೆ.) ಹುದ್ದೆಗಳ ನೇಮಕಾತಿ ಕುರಿತು. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್ ಡಿ 46 ಪೊಸಿಆ 2016 ದಿ: 26 - 07 - 2016, 

2 . ನೇಮಕಾತಿ ಅಧಿಸೂಚನೆ ಸಂ . 11 /ನೇಮಕಾತಿ - 4 /2017 -18, ದಿ: 15/ 06 /17, 
3 . ಎಡಿಜಿಪಿ ನೇಮಕಾತಿ ರವರ ಪತ್ರ ಸಂಖ್ಯೆ : 11( ಎಲ್ ) /ನೇಮಕಾತಿ- 04 /2017 - 18, ದಿ : 16 /07/ 2018. 
4. ಮೊದಲನೇ ಮತ್ತು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ದಿನಾಂಕ ಕ್ರಮವಾಗಿ: ದಿನಾಂಕ: 13 -12 - 2017 , 19 - 07 - 2018 , 

* * * * * * 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂದಿಸಿದಂತೆ ಬೆಂಗಳೂರು ನಗರದಲ್ಲಿ ಖಾಲಿ ಇರುವ 352 ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ & ಮಹಿಳೆ) (ಹೆಚ್.ಕೆ.) ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಡಿಸಿರುವ 
ಉಲ್ಲೇಖ - 01ರ ಅಧಿಸೂಚನೆಯಂತೆ ಉಲ್ಲೇಖ - 04ರ ದಿನಾಂಕ: 19 - 07 - 2018 ರಂದು ಪ್ರಕಟಿಸಲಾದ 2ನೇ ತಾತ್ಕಾಲಿಕ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾದ ಅರ್ಹ ಅಭ್ಯರ್ಥಿಗಳಲ್ಲಿ ಕೆಲವರ ಮೂಲ ದಾಖಲಾತಿ ಪರಿಶೀಲನೆ ಕಾರ್ಯ 
ಮುಗಿದಿದ್ದು, ನೇಮಕಾತಿ ಆದೇಶಕ್ಕೆ ಅರ್ಹರಿರುವ ಅಭ್ಯರ್ಥಿಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 
ವಿಶೇಷ ಸೂಚನೆ: 


1 ) 

ಆಯ್ಕೆ ಪಟ್ಟಿ ಭಾಗ- 05 ರಲ್ಲಿ ಪ್ರಕಟವಾದ ಅಭ್ಯರ್ಥಿಗಳ ನೇಮಕಾತಿಯು ಯಾವುದೇ ವೇಳೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ / ಮಾನ್ಯ ನ್ಯಾಯಾಲಯಗಳಲ್ಲಿನ ಪ್ರಕರಣಗಳ ಅಂತಿಮ ತೀರ್ಪುಗಳಿಗೆ 

ಒಳಪಟ್ಟಿರುತ್ತದೆ. 
2) ನೇಮಕಾತಿ ಪ್ರಕ್ರಿಯೆಯ ಇನ್ನುಳಿದ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ/ವೈದ್ಯಕೀಯ ಪರೀಕ್ಷೆಗಳು ಪ್ರಗತಿಯಲ್ಲಿದ್ದು, ಅಗತ್ಯ ಪರಿಶೀಲನೆ ಮುಗಿದ ನಂತರ ಹಂತಹಂತವಾಗಿ ಆಯ್ಕೆಪಟ್ಟಿಯಲ್ಲಿ ಸೇರಿಸಿ 

ಪ್ರಕಟಿಸಲಾಗುವುದು. 
3) ಅಭ್ಯರ್ಥಿಗಳ ಜೇಷ್ಠತೆಯನ್ನು, ಕೆ.ಸಿ.ಎಸ್ . (ಜೇಷ್ಠತೆ ) ನಿಯಮಗಳು 1957 ರಂತೆ ಹಾಗೂ 352 ಸಂಖ್ಯೆಯ ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್( ಹೆಚ್.ಕೆ.) ರವರ ಅಂತಿಮ ಆಯ್ಕೆಪಟ್ಟಿಯಂತೆ ಪರಿಗಣಿಸಲಾಗುವುದು. 
SEL 

TOTAL 
APP NO ROLL NO 

NAME 

DOB 

CAT 
SL .NO . 

SELECTION REMARKS 

MARKS 
44 1724447 5039197 

SRINIVASA U 10-Mar - 1995 C1 

53 . 25 

HK _RUR _GM _ M 
1723786 5042294 

TIRUMALREDDY 

1 - Jun -1991 

53 

HK _ RUR _ GM _ M 
1725223 5039337 

RAMESHAT 4 - Jul-1991 

HK _ RUR _ GM _ M 
- 150 1723751. 5039386 

RAVIKUMAR 

13-Jun - 1991 3B 

46. 25 

HK _RUR _ 3B _ M 
153 1723339 5041646 

OBALESHAP 

4 -Sep - 1993 

46.25 

HK _ RUR _ ST _ M 


|ಬ|N|- 


ЗА 
ST 


47 


53 


೮| 


ST 


RNI. No. KARBIL/ 2001/47147 POSTAL REGN. NO. RNP/KABGS/2202 /2017 - 19 
Licensed to post without prepayment WPP No . 297 


೧೬ ೨೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೭, ೨೦೧೮ 


ಭಾಗ ೫ 


SL_ NO 


SEL 
SL.NO. 


APP NO 


ROLL NO 


NAME 


DOB 


CAT 


TOTAL 
MARKS 


SELECTION REMARKS 


164 


1723636 


5042293 


PAMPANNA B 


1 -Jun -1993 


ST 


45. 75 


HK _ RUR _ ST_ M 


5042542 


MOHIN PHANI 


6- May -1995 


| 


28 | 


_ 43 


HK _ RUR _ 2B _ M 


235 
254 


1727391 
1725045 


8 


| 


| 


5040963 


RATHNADEEPA 


2 -Dec- 1993 


42 


HK _ OTH _ SC _ M 


ಸದಸ್ಯ ಕಾರ್ಯದರ್ಶಿಗಳು , 
ಸಿ. ಪಿ. ಸಿ, ನೇಮಕಾತಿ ಸಮಿತಿ & 

ಉಪ ಪೊಲೀಸ್ ಆಯುಕ್ತರು, 
ಸಿ . ಎ . ಆರ್ . ( ದಕ್ಷಿಣ) , ಬೆಂಗಳೂರು ನಗರ. 


ಅಧ್ಯಕ್ಷರು, 
ಸಿ . ಪಿ . ಸಿ, ನೇಮಕಾತಿ ಸಮಿತಿ & 

ಉಪ ಪೊಲೀಸ್ ಆಯುಕ್ತರು, 
ಸಿ. ಎ . ಆರ್. ( ಕೇಂದ್ರ) , ಬೆಂಗಳೂರು ನಗರ. 

ಸದಸ್ಯರು, 
ಸಿ. ಪಿ . ಸಿ, ನೇಮಕಾತಿ ಸಮಿತಿ & 

ಜಿಲ್ಲಾ ಅಧಿಕಾರಿಗಳು, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 

ಬೆಂಗಳೂರು ನಗರ. 


ಸದಸ್ಯರು, 
ಸಿ . ಪಿ . ಸಿ, ನೇಮಕಾತಿ ಸಮಿತಿ & 

ಉಪ ಪೊಲೀಸ್ ಆಯುಕ್ತರು , 
ಸಿ. ಎ .ಆರ್. ( ಉತ್ತರ ), ಬೆಂಗಳೂರು ನಗರ. 


ಸದಸ್ಯರು, 
ಸಿ . ಪಿ . ಸಿ , ನೇಮಕಾತಿ ಸಮಿತಿ & 

ಜಂಟಿ ನಿರ್ದೇಶಕರು, 
ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ನಗರ. 


PR- 177 


SC -05 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


